ಸ್ತ್ರೀ ಜನನಾಂಗ 
ಗಂತಿಗಳು 


ಡಾ| ಪಿ. ಎಸ್‌. ಶಂಕರ್‌ 


SOCHAR4 
Community Health 
Library and Information Centre (CLIC) 
Community Health Cell 
85/2, 1st Main, Maruthi Nagar, 
Madiwala, Bengaluru - 560 068. 
Tel: 080 - 25531518 
clic @ sochara.org / chc@ soch 
WWW.sSochara.org 


email : ara.org 


ಸ್ತ್ರಿ ಜನನಾಂಗ ಗಂತಿಗಳು 


ಡಾ॥ ಪಿ. ಎಸ್‌. ಶಂಕರ್‌ 


ಪ್ರಸಾರಾಂಗ 
ರಾಜೀವ್‌ ಗಾಂಧಿ ಆರೋಗ್ಯ ವಿಜಾನಗಳ ವಿಶವಿದ್ದಾ ಲಯ 
ಇ py 
ಕರ್ನಾಟಕ 


ಪ್ರಥಮ ಮುದ್ರಣ : 


ಬೆಲೆ 


“ಸ್ತ್ರೀ ಜನನಾಂಗ ಗಂತಿಗಳು'” 


ಡಾ|। ಪಿ.ಎಸ್‌. ಶಂಕರ್‌ 
ಮೆಡಿಸಿಟಿ ಶೇರ್‌ ಮೆಡಿಕಲ್‌ ಕೇರ್‌ 
101, ಸ್ಕಿಲ್‌ ಅವಿನ್ಯೂ 
ಹಿಲ್‌ಪೋರ್ಟ್‌ ರಸ್ತೆ 
ಹೈದರಾಬಾದ್‌ 


ಪ್ರೊ॥ ಕೆ.ಪಿ. ಪುತೂರಾಯ 

ನಿರ್ದೇಶಕರು (ಪ್ರಸಾರಾಂಗ) 

ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯ, ಕರ್ನಾಟಕ 

4ನೇ "ಟಿ' ಬ್ಲಾಕ್‌, ಜಯನಗರ 

ಬೆಂಗಳೂರು - 560041 

ದೂರವಾಣಿ: 080-6558181, 6558282 (216) 


ನವೆಂಬರ್‌ 2002 
ರೂ. 30200 


ಯು.ಟಿ. ಸುರೇಶ್‌ 
ಮೆ।। ಪ್ಲವರ್‌ ಗ್ರಾಫಿಕ್ಸ್‌ ಡಿಸೈನರ್ಸ್‌ ಬೆಂಗಳೂರು 


೨ 
ಸ್ಪ್ಯಾನ್‌ ಪ್ರಿಂಟ್‌ 


ಮೊದಲ ಮಾತು 


ವಿಶ್ವವಿದ್ಯಾಲಯಗಳೆಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನುನಡೆಸಿ, ಪದವಿಗಳನ್ನು ನೀಡುವ 
ಸಂಸ್ಥೆಗಳೆಂದು ಕೆಲವರ ಕಲ್ಪನೆ. ಆದರೆ ಇದು ಒಂದು ತಪ್ಪು ಅನಿಸಿಕೆ. ವಿಶ್ವವಿದ್ಯಾಲಯಗಳಿಂದರೆ 
ವಿಶ್ವವ್ಯಾಪಿಯಾಗಬೇಕಾದ ಶಿಕ್ಷಣ ಕೇಂದ್ರಗಳೆಂದರ್ಥ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ 
ಸಮರ್ಪಕವಾಗಿ ಪರೀಕ್ಷೆಗಳನ್ನುನಡೆಸಿ, ಪದವಿಗಳನ್ನು ನೀಡುವುದರ ಜತೆ, ಅವರು ಕಲಿಯಬೇಕಾದ 
ಪಠ್ಯಕ್ರಮ, ಪರೀಕ್ಷಾ ವಿಧಾನ, ಶಿಕ್ಷಣ ಸಂಸ್ಥೆಗಳು ಅನುಸರಿಸಬೇಕಾದ ಶಿಕ್ಷಣ ನೀತಿ, ರೀತಿ, 
ಗುಣಮಟ್ಟ, ಸಂಶೋಧನೆ, ಕ್ರೀಡೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ಮುಂತಾದ 
ಚಟುವಟಿಕೆಗಳ ಬಗ್ಗೆಯೂ ಒತ್ತುಕೊಡುತ್ತಲೇ ಇರಬೇಕಾಗುತ್ತದೆ. ಇಷ್ಟೆಅಲ್ಲದೆ ಜನಸಾಮಾನ್ಯರಿಗೂ 
ಅನ್ವಯವಾಗುವ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾಲಯವು ಹಮ್ಮಿಕೊಳ್ಳಬೇಕಾಗುತ್ತದೆ. ಕಾರಣ 
ಜನಸಾಮಾನ್ಯರಲ್ಲಿ ಅನೇಕರು ವಿಶ್ವವಿದ್ಯಾಲಯವನ್ನು ತಲುಪಲು ಸಾಧ್ಯವಾಗದೆ ಹೋದರೂ, 
ವಿಶ್ವವಿದ್ಯಾಲಯದ ಜ್ಞಾನ, ಜನಸಾಮಾನ್ಯರನ್ನು ತಲಪುವಂತಾಗಬೇಕು. ಈ ನಿಟ್ಟಿನಲ್ಲಿ 
ಉಪನ್ಯಾಸಗಳು, ಪ್ರದರ್ಶನಗಳು ಮುಂತಾದ ಚಟುವಟಿಕೆಗಳು 
ಸಹಾಯಕಾರಿಯಾಗಬಲ್ಲುವಾದರೂ, ಪುಸಕ, ಹೆಚ್ಚಿನವರು ಬಳಸಬಲ್ಲ ಹಾಗೂ ಬಹಳ ಕಾಲ 
ಶೇಖರಿಸಬಲ್ಲ ಅತ್ಯುತಮ ಮಾಧ್ಯಮ. ಆರೋಗ್ಯ ವಿಜ್ಞಾನಗಳಿಗೆ ಸಂಬಂಧಿಸಿದ ಪುಸಕಗಳಂತೂ, 
ಬಹಳ ಅಮೂಲ್ಯವಾದುವು ಹಾಗೂ ಅತ್ಯಂತ ಪ್ರಯೋಜನಕಾರಿಯಾದುವು. ಇದಕ್ಕೆ 
ಸಂಬಂಧಿಸಿದಂತೆ ಉತಮ ವೈದ್ಯ ಸಾಹಿತ್ಯವನ್ನು ಸೃಷ್ಟಿಸಬಲ್ಲ ನುರಿತ ವೈದ್ಯ ಲೇಖಕರಿಗೂ ನಮ್ಮಲ್ಲಿ 
ಕೊರತೆ ಇಲ್ಲ. ಇಂತಹವರ ಸಹಾಯದಿಂದ, ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ 
ಸರಳವಾಗಿ ಬರೆದ ಸಣ್ಣಸಣ್ಣ ಪುಸಕಗಳನ್ನು ಪ್ರಕಟಿಸಬೇಕಾದುದು ವಿಶ್ವವಿದ್ಯಾಲಯದ ಇನ್ನೊಂದು 
ಕೆಲಸ. ಕಾರಣ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಒಂದಿಷ್ಟುಪರಿಜ್ಞಾನ ಎಲ್ಲರಿಗೂ ಅವಶ್ಯಕ. 


ಪ ನಿಟ್ಟಿನಲ್ಲಿ ನಮ್ಮ ಎಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗವು ಮೊದಲ ಹಂತದಲ್ಲಿ, 
ಆರೋಗ್ಯ ಎಜ್ಞಾನಕ್ಕೆ ಸಂಬಂಧಿಸಿದ ಪ್ರಚಲಿತ ಹಾಗೂ ಪ್ರಯೋಜನಕಾರಿ ವಿಷಯಗಳ ಮೇಲೆ, 
ಹೆಸರಾಂತ ವೈದ್ಯ ಲೇಖಕರಿಂದ ಪುಸಕಗಳನ್ನು ಬರೆಸಿ ಪ್ರಕಟಿಸುತ್ತಿದೆ. ವಿಶ್ವವಿದ್ಯಾಲಯದ 
“ಆರೋಗ್ಯ ಮಾಲೆ” ಯಡಿಯಲ್ಲಿ ಪ್ರಕಟವಾಗುತ್ತಿರುವ ಈ ಪುಸ್ತಕ ಕನ್ನಡದ ಸಹೃದಯ ಓದುಗರ 
ಕೈ ಸೇರಿ, ಉಪಯುಕವೂ, ಜನಪ್ರಿಯವೂ ಆಗುವುದೆಂದು ನಂಬುತ್ತೇನೆ. ಅಂತೆಯೇ ಈ ಮಾಲೆಯ 
ಪುಸಕಗಳು ಆರೋಗ್ಯ ಶಿಕ್ಷಣ ನೀಡಲಿಚ್ಛಿಸುವ ವೈದ್ಯರಿಗೂ ನೆರವಾಗಬಹುದೆಂದು ನನ್ನ ಆಶಯ. 


ಡಾ।। ಆರ್‌. ಚಂದ್ರಶೇಖರ 
ಕುಲಪತಿಗಳು 
ರಾಜೀವ್‌ ಗಾಂಧಿ ಆರೋಗ್ಯ ಎಜ್ಞಾನಗಳ 
ಎಶ್ವವಿದ್ಯಾಲಯ, ಕರ್ನಾಟಕ 


ಪ್ರಕಾಶಕರ ನುಡಿ 


ಆರೋಗ್ಯ ಎಲ್ಲರಿಗೂ, ಎಲ್ಲ ಕಾಲಕ್ಕೂ ಅನಿವಾರ್ಯ ಹಾಗೂ ಅವಶ್ಯಕ. ಉತ್ತಮ 
ಆರೋಗ್ಯವನ್ನು ಗಳಿಸಿ, ಉಳಿಸಿ, ಬೆಳೆಸಿ, ಕಾಪಾಡಿಕೊಳ್ಳುವ ದೃಷಿಯಲ್ಲಿ ಆರೋಗ್ಯ ವಿಜ್ಞಾನಕ್ಕೆ 
ಸಂಬಂಧಿಸಿದ ವಿಷಯಗಳ ಮೇಲೆ ಕನಿಷ್ಠಜ್ಞಾನಸಂಪಾದನೆ ಎಲ್ಲರಿಗೂ ಪ್ರಯೋಜನಕಾರಿ. ಇದನ್ನು 
ತಿಳಿಯಪಡಿಸಿ, ಪ್ರಚಾರಗೊಳಿಸುವುದೂ ವಿಶ್ವವಿದ್ಯಾಲಯಗಳ ಮಹತ್ವದ ಕೆಲಸವೆಂದೆನಿಸುತದೆ. 
ಈ ನಿಟ್ಟಿನಲ್ಲಿ ಅಧಿನಿಯಮಗಳು, ಶಾಸನಗಳು, ಪಠ್ಯಕ್ರಮ, ಪಠ್ಯಪುಸಕ, ವಾರ್ಷಿಕ ವರದಿ, ವಾರ್ತಾ 
ಪತ್ರಿಕೆ ಮುಂತಾದ ಪ್ರಕಟಣೆಗಳ ಹೊರತಾಗಿ ಜನಸಾಮಾನ್ಯರಿಗೂ ಉಪಯೋಗವಾಗುವಂತಹ, 
ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಪುಸಕಗಳನ್ನು ಪ್ರಕಟಿಸುವದು 
ವಿಶ್ವವಿದ್ಯಾಲಯದ ಎಲ್ಲರೂ ಮೆಚ್ಚುವಂತಹ ಚಟುವಟಿಕೆಯಾಗುತ್ತದೆ. ಈ ಕಲ್ಪನೆಯ ಹಿನ್ನೆಲೆಯಲ್ಲಿ 
“ಆರೋಗ್ಯ ಮಾಲೆ” ಎಂಬ ಶೀರ್ಷಿಕೆಯಡಿಯಲ್ಲಿ ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 
ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗವು ಪ್ರಥಮ ಬಾರಿಗೆ ಖ್ಯಾತ ಕನ್ನಡ ವೈದ್ಯ ಲೇಖಕರ 
ಕೃತಿಗಳನ್ನುಪ್ರಕಟಿಸುವ ಕೆಲಸವನ್ನು ಆರಂಭಿಸಿದೆ. ಒಟ್ಟಿನಲ್ಲಿಪುಸಕಗಳು ಉಪಯುಕ್ತವಾಗಿರಬೇಕು, 
ಜನಸಾಮಾನ್ಯರಿಗೂ ಸುಲಭದಲ್ಲಿ ಅರ್ಥವಾಗುವಂತಿರಬೇಕು, ಹಾಗೂ ಕೈಗೆಟಕುವ 
ದರದೊಳಗಿರಬೇಕು. ಈ ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಈ ಪುಸ್ತಕವನ್ನು 
ಪ್ರಕಟಿಸಲಾಗಿದೆ. 


ಈ ಕೃತಿಗಳನ್ನುಹೊರತರುವಲ್ಲಿಕಾರಣರಾದ ಮಾನ್ಯ ಕುಲಪತಿಗಳಿಗೂ, ಕುಲಸಚಿವರಿಗೂ, 
ಪ್ರಸಾರಾಂಗ ವಿಭಾಗದ ಸಲಹಾ ಸಮಿತಿಯವರಿಗೂ, ಸಹಕರಿಸಿದ ಸಿಂಡಿಕೇಟ್‌ ಸದಸ್ಯರಿಗೂ, 
ಪ್ರಸಾರಾಂಗ ವಿಭಾಗ ಆಭಾರಿಯಾಗಿದೆ. ಅಂತೆಯೇ, ರಕ್ಷಾಪುಟವನ್ನು ಅಚ್ಚುಕಟ್ಟಾಗಿ ರಚಿಸಿದ 
ಫ್ಲವರ್‌ ಗ್ರಾಫಿಕ್ಸ್‌ ಡಿಸೈನರ್‌ ರವರಿಗೂ, ಸಕಾಲದಲ್ಲಿ ಅಂದವಾಗಿ ಮುದ್ರಿಸಿಕೊಟ್ಟಮುದ್ರಕರಿಗೂ 
ನಮ್ಮ ಕೃತಜ್ಞತೆಗಳು. 


ಈ ಪುಸಕದ ಲೇಖಕರಾದ ಡಾ|| ಪ.ಎಸ್‌. ಶಂಕರ್‌ರವರು ತಮ್ಮಕ್ಷೇತ್ರದಲ್ಲಿಖ್ಯಾತ ತಜ್ಞರೂ, 
ಉತ್ತಮ ಬರಹಗಾರರೆಂದೂ ಜನಪ್ರಿಯರಾಗಿರುತಾರೆ. ಈ ಪುಸ್ತಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ 
ಸಹೃದಯ ಓದುಗರು ಕೊಂಡು, ಓದಿ ನಮ್ಮನ್ನು ಪ್ರೋತ್ಸಾಹಿಸಿ ಸಕಾರಾತ್ಮಕವಾಗಿ ಸಂದಿಸುವರೆಂದು 
ನಂಬಿದೇವೆ. 


ಡಾ॥ ಕೆ.ಪಿ. ಪುತೂರಾಯ 

ನಿರ್ದೇಶಕರು, ಪ್ರಸಾರಾಂಗ 
ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 

ವಿಶ್ವವಿದ್ಯಾಲಯ, ಕರ್ನಾಟಕ 


ಲೇಖಕರ ಮಾತು 


ದೇಹದ ಯಾವುದೇ ಅಂಗ ಭಾಗ ಕ್ಯಾನರ್‌ ಬೆಳವಣಿಗೆಗೆ ಅವಕಾಶಮಾಡಿಕೊಡ 
ಬಲ್ಲುದು. ಯಾವುದೇ ವಯೋಮಾನದಲ್ಲಿಈ ರೋಗ ನಮ್ಮ ದೇಶದಲ್ಲಿಉಂಟಾಗುವ 
ಸಾವಿನ ನಾಲ್ಕನೆಯ ಮುಖ್ಯ ಕಾರಣವಾಗಿದೆ. ಸ್ತ್ರೀಯರಲ್ಲಿ ಗರ್ಭಕೋಶ ಮತ್ತುಸನದ 
ಗಂತಿ ಬೆಳವಣಿಗೆಯ ಪ್ರಮಾಣ ಹೆಚ್ಚಿದೆ. 


ಅಕಾರಣ ರಕಸ್ಪಾವ ಅಥವಾ ಒಸರಿಕೆ, ಸನ ಮತಿತರ ದೇಹ ಭಾಗಗಳಲ್ಲಿ 
ನೋವಿಲ್ಲದ ಗಂಟು, ಯೋಗ್ಯ ರೀತಿಯ ಚಿಕಿತ್ಸೆಯ ನಂತರವೂ ಮಾಯದೆ ಉಳಿದ 
ವ್ರಣ, ಮಲಮೂತ್ರ ವಿಸರ್ಜನೆಯ ಪದ್ಧತಿಯಲ್ಲಿಬದಲಾವಣೆ, ಗೊಗ್ಗರ ಧ್ವನಿ ಅಥವಾ 
ಕುಗ್ಗದ ಕೆಮ್ಭು ಅಪಚನ ಹಾಗೂ ನುಂಗುವ ತೊಂದರೆ, ದೇಹದಲ್ಲಿನ ನರೂಲಿ, ಮಚ್ಚೆಗಳ 
ಗಾತ್ರ ಮತ್ತುಲಕ್ಷಣದಲ್ಲಿಏಕಾಏಕಿ ಬದಲಾವಣೆ ಇವು ಕ್ಯಾನರ್‌ ರೋಗದ ಅಪಾಯಕಾರಿ 
ಸಂಕೇತಗಳೆಂದು ಜಗತಿನ ಎಲ್ಲೆಡೆ ಪರಿಗಣಿಸಲಾಗಿದೆ. ಈ ಗುಣಲಕ್ಷಣಗಳು ಕ್ಯಾನ್ಸರ್‌ 
ಇರುವಿಕೆಯನ್ನು ನೇರವಾಗಿ ಸೂಚಿಸುವುದಿಲ್ಲ. ಆದರೆ ಅವು ಕ್ಯಾನರ್‌ ಬೆಳವಣಿಗೆಯ 
ಕುರುಹಾಗಿ ಪರಿಣಮಿಸಬಹುದಾದ ಸಾಧ್ಯತೆಯನ್ನು ಮಧ್ಯ ವಯಸಿನ ವ್ಯಕ್ತಿಯಲ್ಲಿ 
ಸೂಚಿಸಬಹುದಾದುದರಿಂದ ಅವುಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇದ್ದು ಅಂತಹ 
ಸಂಕೇತಗಳು ಎರಡು ವಾರಕ್ಕಿಂತ ಹೆಚ್ಚುಕಾಲ ಬದಲುಗೊಳ್ಳದೆ ಉಳಿದರೆ ವಿವರವಾದ 
ವೈದ್ಯ ಪರೀಕ್ಷೆಗೆ ಒಳಪಡುವುದು ಅತ್ಯಗತ್ಯವಾಗಿದೆ. 


ಕ್ಯಾನರ್‌ ಬೆಳವಣಿಗೆ ಗೌಣ. ಪ್ರಾರಂಭದಲ್ಲಿ ಅದು ಯಾರ ಗಮನವನ್ನೂ 
Rents, ಅನೇಕ ಬಾರಿ ಅದು MC ಸಂಕೇತಗಳು ಅಲಕ್ಷಿಸಲ್ಪಡುತ್ತವೆ. 
ರೋಗವು ತೀವ್ರ ಘಟ್ಟವನ್ನು ತಲುಪುವವರೆಗೆ ಇಲ್ಲವೆ ರೋಗ ದೇಹದ ಬೇರೊಂದು 
ಭಾಗಕ್ಕೆ ಹರಡಿ ಅಲ್ಲಿನ ಕಾರ್ಯವ್ಯತ್ಯ ಯದ ಲಕ್ಷಣಗಳು ತೋರಿ ಬರುವವರೆಗೆ ಕಾಲ 
ಎಳಂಬವಾಗುವುದರಿಂದ ಚಿಕಿತೆಗೆ ಬೇಕಾದ ಅತ್ಯ ಮೂಲ್ಯ ಸಮಯ ನ ಷವಾಗಿ 
ಹೋಗುವುದು. 


ಈ ಹಿನ್ನೆಲೆಯಲ್ಲಿ ಸ್ತ್ರೀಯರಲ್ಲಿ ತೋರಿಬರುವ ಜನನಾಂಗಗಳು ಮತ್ತು 
ಸನಗಂತಿಯ ಲಕ್ಷಣಗಳು, ಅವುಗಳನ್ನು ಗುರುತಿಸುವ ಬಗೆ, ಸ್ವ ಪರೀಕ್ಷೆಮತ್ತುಚಿಕಿತ್ಸೆಯ 
ಬಗ್ಗೆ ವಿವರಗಳನ್ನು ಈ ಪುಸಕದಲ್ಲಿ ನೀಡಲಾಗಿದೆ. ಜನಸಾಮಾನ್ಯರಲ್ಲಿ ಆರೋಗ್ಯ 
ವಿಷಯಗಳ ಬಗ್ಗೆ ತಿಳಿವಳಿಕೆ ಹೊಂದಬೇಕೆನ್ನುವ ಅಭಿಲಾಷೆ ಹೆಚ್ಚುತ್ತಿರುವ ಈ 
ದಿನಮಾನಗಳಲ್ಲಿ ಈ ಪುಸ್ತಕ ಉಪಯುಕಕರವಾಗುವುದೆಂದು ಆಶಿಸಲಾಗಿದೆ. ಈ 
ಪುಸಕವನ್ನು ಪ್ರಕಟಿಸಲು ಮುಂದೆ ಬಂದ ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ 


ವಿಶ್ವವಿದ್ಯಾಲಯ ಪ್ರಸಾರಾಂಗಕ್ಕೆ ನನ್ನ ಕೃತಜ್ಞತೆಗಳು. 


ಹೈದರಾಬಾದ್‌ ಡಾ॥ ಪಿ.ಎಸ್‌. ಶಂಕರ್‌ 
ನವೆಂಬರ್‌ 2002 


ಪರಿವಿಡಿ 


ಲೇಖಕರ ಮಾತು 


ಸೀ ಜನನಾಂಗಗಳು 


4 


ನ 


L 2೬ 


ಗಂತಿ ಬೆಳವಣಿಗೆ 
ಗರ್ಭಕಂಠದ ಕ್ಯಾನರ್‌ 
ಗರ್ಭಕೋಶ ಗಂತಿ 
ಅಂಡಾಶಯ ಗಂತಿ 
ಸನಗಂತಿ 


ಪಾರಿಭಾಷಿಕ ಪದಕೋಶ 


ಪುಟ 


ಚಿತ್ರ ವಿವರಣೆ 


ಚಿತ್ರ b ಪುಟ 
ಸ್ವೀ ಜನನಾಂಗ 1 

ಸ್ಪೀ ಜನನಾಂಗ ಮತ್ತುಜೊತೆ ಅಂಗಗಳು 11 
ಸನ 14 
ಗರ್ಭಕಂಠದಿಂದ ಬೆಳೆದ ಗಂತಿ 27 
ಗರ್ಭಕೋಶದೊಳಗೆ ಬೆಳೆದ ಗಂತಿ 38 


ಗರ್ಭಕೋಶವನ್ನು ಸಂಪೂರ್ಣವಾಗಿ ಆಕ್ರಮಿಸಿದ ಗಂತಿ 38 


ಅಂಡಾಶಯ ಗೆಡ್ಡೆ 44 
ಸನಗಂತಿ 54 


ಸನ ಸಪರೀಕೆ 62 
ಎ ಜೆ W 


ಸಿ ಜನನಾಂಗಗಳು 


ಸ್ತ್ರೀ ಜನನಾಂಗಗಳು ಒಂದು ಜೊತೆ ಅಂಡಾಶಯಗಳು, ಗರ್ಭನಾಳಗಳು 
(ಅಂಡವಾಹಿನಿಗಳು), ಗರ್ಭಕೋಶವನ್ನೊಳಗೊಂಡ ಒಳ ಜನನೇಂದ್ರಿಯಗಳು 
ಮತ್ತು ಹೊರ ಜನನೇಂದ್ರಿಯದ ಭಾಗಗಳಾದ ಯೋನಿ, ಭಗ ಪ್ರದೇಶ ಮತ್ತುಸನ 
(ಚಿತ್ರ 1). 


N 


NC J 
N #4 
NE 


ಚಿತ್ರ 1 : ಸ್ತ್ರೀ ಜನನಾಂಗ 


1 


ಅಂಡಾಶಯ 


ಕಿಳ್ಳುಳಿ (ಬೋಗುಣಿ » ಕೋಶ)ಯ ಎರಡೂ ಬದಿಗಳಲ್ಲಿ ಒಳಗೆ 
ಅಂಡಾಶಯಗಳಿದ್ದು ಸಿಪ್ಪೆ ಸುಲಿಯದ ಬಾದಾಮಿ ಆಕೃತಿಯ ಈ ಚಿಕ್ಕ ಅಂಗ 
ಭಾಗಗಳನ್ನು ತಂತು ಕಟ್ಟುಗಳು ಹಿಡಿದಿರಿಸಿವೆ. ಅಂಡಾಶಯವು ನಾಲ್ಕು 
ಸೆಂಟಿಮೀಟರ್‌ ಉದ್ದ ಎರಡೂವರೆ ಸೆಂಟಿಮೀಟರ್‌ ಅಗಲ ಮತ್ತು ಅರ್ಥ 
ಸೆಂಟಿಮೀಟರ್‌ ದಪನಾಗಿದೆ. ಅಂಡವನ್ನು ತಯಾರಿಸುವ ಅದರ 


ಕಾರ್ಯದಿಂದಾಗಿ ಅದಕ್ಕೆ ಅಂಡಾಶಯ ಎಂಬ ಹೆಸರು ಬಂದಿದೆ. 


ಅಂಡಾಶಯದ ಇರುವಿಕೆಯಿಂದ ದೇಹವು ಸ್ವೀ ಸಹಜ ಗುಣ ಲಕ್ಷಣಗಳನ್ನು 
ಪಡೆದಿದೆ. ಮುಂದಣ ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಲೈಂಗಿಕ ಕೋಶ ಪ್ರಚೋದಕ 
ರಸದೂತದ ಪ್ರಭಾವದಿಂದಾಗಿ ಅಂಡಾಶಯವು ಸ್ತ್ರೀ ರಸದೂತ 
(ಈಸ್ಟ್ರೋಜೆನ್‌)ವನ್ನು ರಕದೊಳಕ್ಕೆ ಹರಿಬಿಡುತ್ತದೆ. ಜೀವನದ ಪ್ರಥಮ ದಶಕ 
ಕಳೆಯುತಿದ್ದಂತೆಯೇ ಜರುಗುವ ಈ ಕ್ರಿಯ ಜನನಾಂಗಗಳ ವಿಕಸನಕ್ಕೆ 
ಚಾಲನೆಯನ್ನು ನೀಡುತದೆ. 


ಹರೆತನದಲ್ಲಿ ಈಸ್ಟ್ರೋಜೆನ್‌ ಕಿಳುಳಿಯನ್ನು ಅಗಲ ಮಾಡುತದೆ. ಸನಗಳ 
ಬೆಳವಣಿಗೆಯನ್ನು ಮತ್ತು ನಿತಂಬ ಹಾಗೂ ತೊಡೆಯಲ್ಲಿ ಕೊಬ್ಬು 
ಸಂಗ್ರಹಗೊಳ್ಳುವುದನ್ನು ಪ್ರಚೋದಿಸುತ್ತದೆ. ಚರ್ಮ ಮೃದುವಾಗುತ್ತದೆ. ಲೈಂಗಿಕ 
ಅಂಗಬಾಗಗಳ ಎಕಸನಕ್ಕೆ ಎಡೆಮಾಡಿಕೊಟ್ಟುಗರ್ಭ ತಳೆಯಬಲ್ಲ ಶಕ್ತಿ ಲಭಿಸುತದೆ. 
ಕಂಕುಳ ಮತ್ತು ಬಾಹ್ಯ ಜನನಾಂಗಗಳ ಸುತ್ತಕೂದಲು ಬೆಳೆದು ಅವುಗಳ ಮೇಲ್ಪಟ್ಟ 


ಉದರ ಭಿತ್ತಿಯ ಮೇಲೆ ಸಮಾನಾಂತರವಾಗಿರುತದೆ. ಬೆಳವಣಿಗೆ ಹೊಂದುತಿರುವ 
2 


ಮೂಳೆ ತುದಿಗಳು ಸೇರಿಕೊಳ್ಳುತವೆ. ಅಂಡಾಶಯದ ಸ್ರವಿಕೆಯ ಫಲವಾಗಿ ಸ್ತ್ರೀ 
ಹೆಣ್ಣಿನ ಲಕ್ಷಣಗಳನ್ನು, ಹೆಣ್ಣಿನ ಮನೋಭಾವವನ್ನು ಹಾಗೂ ಸ್ತ್ರೀ ಜನನಾಂಗಗಳ 
ಕಾರ್ಯವನ್ನು ಹೊಂದುತಾಳೆ. ಈ ಬದಲಾವಣೆಗಳ ಜೊತೆಯಲ್ಲಿ ಜನನಾಂಗಗಳಲ್ಲಿ 
ಎರಡು ಪ್ರಮುಖ ಬದಲಾವಣೆಗಳು ಗೋಚರಿಸುತವೆ. ಅವು ಅಂಡ ಬಿಡುಗಡೆ 
ಮತ್ತುರಜ ಚಕ್ರದ ಪ್ರಾರಂಭ. 


ಜನ್ಮ ತಳೆದಾಗ ಅಂಡಾಶಯವು ಅನೇಕ ಚಿಕ್ಕ ಚಿಕ್ಕ ಕೋಶಗಳನ್ನು 
ಹೊಂದಿರುತದೆ. ಅವು ಆದಿಕೋಶಿಕೆಗಳು. ಅವುಗಳಲ್ಲಿ ಪಕ್ವಗೊಳ್ಳದ ಅಂಡವಿದ್ದು 
ಅದರ ಸುತ್ತ ಕೋಶಿಕಾ ಕಣಗಳ ಪದರು ಹರಡಿದೆ. ಹರೆತನದ ವೇಳೆಗೆ 
ಅಂಡಾಶಯವು ಪಕ್ವ ಗೊಳ್ಳದ ಐದು ಲಕ್ಷ ಆದಿಕೋಶಿಕೆಗಳನ್ನು ಹೊಂದಿರುತದೆ. 
ಅವುಗಳಲ್ಲಿ ಹೆಚ್ಚು ಕೋಶಿಕೆಗಳು ವರುಷ ಕಳೆದಂತೆ ನಾಶವಾಗಿ ಹೋಗುತವೆ. 
ಆದಿಕೋಶಿಕೆಗಳು ಬೆಳವಣಿಗೆ ಹೊಂದಿ ಪಕ್ವವಾಗುವ ಚೇತನವನ್ನು ಮುಂದಣ 
ಪಿಟ್ಯುಟರಿ ಗ್ರಂಥಿಯು ತನ್ನ ಎರಡು ಹಾರ್ಮೊನುಗಳಾದ - ಕೋಶಿಕೋತೇಜಕ 
ರಸದೂತ ಮತ್ತು ಹಳದಿಂಡುಗೊಳಿಕಗಳಿಂದ ಒದಗಿಸುತದೆ. ಕೋಶಿಕೋತ್ತೇಜಕ 
ರಸದೂತದ ಪ್ರಭಾವದಿಂದ 15 ರಿಂದ 20 ಆದಿಕೋಶಿಕೆಗಳು ಏಕಕಾಲದಲ್ಲಿ 
ಬೆಳವಣಿಗೆ ಹೊಂದತೊಡಗುತ್ತವೆ. ಆದರೂ ವಾರ ಕಳೆಯುವುದರಲ್ಲಿ 
ಅವುಗಳಲ್ಲೊಂದು ಹೆಚ್ಚಿನ ಬೆಳವಣಿಗೆಯನ್ನು ತೋರಿಸಿ ಪಕ್ವಗೊಳ್ಳುತದೆ. ಅದರ 
ಸುತ್ತದ್ರವ ತುಂಬಿದ ಕೋಶಿಕೆ. 


ಅದು ಅಂಡಕೋಶದ ಹೊರಬದಿಯತ್ತ ಸಾಗಿ ಹೋಗಿ, ಅಲ್ಲಿ ಗುಳ್ಳೆಯಂತೆ 
ಹೊರಕ್ಕೆ ಚಾಚುತದೆ. ಈ ಕೋಶಿಕೆಗೆ ಗ್ರಾಫನ ಕೋಶಿಕೆಯೆಂಬ ಹೆಸರಿದೆ. 


ಕೋಶಿಕೆಯ ಬೆಳವಣಿಗೆಯೊಟ್ಟಿಗೆ, ರಕ್ತದಲ್ಲಿ ಈಸ್ಟ್ರೋಜೆನ್‌ ರಸದೂತದ 
3 


ಪ್ರಮಾಣವು ಹೆಚ್ಚಿ ಕೋಶಿಕೋತ್ತೇಜಕ ರಸದೂತದ ಪ್ರಮಾಣವನ್ನು ಕುಗ್ಗಿಸುತ್ತದೆ. 
ಆಗ ಪಿಟ್ಯುಟರಿ ಗ್ರಂಡಿಯ ಹಳದಿಂಡುಗೊಳಿಕವನ್ನು ಹೆಚ್ಚು ಪ್ರಮಾಣದಲ್ಲಿ 
ರಕ್ತದೊಳಕ್ಕೆ ಹರಿಬಿಡುತದೆ. ಅದರ ಫಲವಾಗಿ ರಜಸ್ರಾವ ಉಂಟಾಗುವ 
ಹದಿನಾಲ್ಕು ದಿನಗಳ ಪೂರ್ವದಲ್ಲಿ ಕೋಶಿಕೆಯು ಭಿನ್ನಗೊಂಡು ಅಂಡವನ್ನು 
ಹೊರಹಾಕುತ್ತದೆ. ಈ ಕ್ರಿಯೆಯೇ ಅಂಡ ಬಿಡುಗಡೆ. ಈ ಮಹತ್ವದ 
ಘಟನೆಯೊಡನೆ ಬೆಳವಣಿಗೆ ಹೊಂದುತಿದ್ದ ಉಳಿದ ಕೋಶಿಕೆಗಳು ನಶಿಸಿ 
ಹೋಗುತವೆ. 


ಅಂಡ ಬಿಡುಗಡೆಯು ನಿಯಮಿತವಾಗಿ ಇಪ್ಪತ್ತೆಂಟು ದಿನಗಳಿಗೊಂದಾವರ್ತಿ 
ಜರುಗುತ್ತದೆ. ಸ್ತೀ ಪುಷ್ಠವತಿಯಾಗುವ ವೇಳೆಗೆ ಪ್ರಾರಂಭವಾಗುವ ಈ ಕಾರ್ಯ 
ಯತುಬಂಧ (ಶಾಶ್ವತವಾಗಿ ಮುಟ್ಟುನಿಲುಗಡೆ) ದವರೆಗೆ - ಗರ್ಭತಳೆದ ಕಾಲವನ್ನು 
ಹೊರತುಪಡಿಸಿ ನಿರಂತರವಾಗಿ ಜರುಗುತದೆ. ಗರ್ಭಧರಿಸುವ ಸಾಮರ್ಥ್ಯವಿರುವ 
ಈ ಕಾಲಾವಧಿಯಲ್ಲಿ ಬಹುಶಃ ನಾಲ್ಕು ನೂರು ಅಂಡಗಳು ಪಕ್ವಗೊಳ್ಳಬಹುದು. 
ಪ್ರತಿ ತಿಂಗಳು ಒಂದೊಂದು. ಕಡೆಯ ಅಂಡಾಶಯ ಒಂದರ ನಂತರ 


ಮತ್ತೊಂದರಂತೆ ಚಕ್ರದ ರೀತಿ ಅಂಡವನ್ನು ಹೊರಹಾಕುವುದು. 


ಅಂಡವು ಕಣ್ಣಿಗೆ ಬಹು ಕಷ್ಟದಿಂದ ಗೋಚರಿಸಬಹುದಾಗಿದ್ದು ಅದೇ 
ದೇಹದಲ್ಲಿನ ಅತ್ಯಂತ ದೊಡ್ಡ ಜೀವ ಕೋಶ. ಅದು ಚಿಕ್ಕ ಗುಂಡು ಸೂಜಿಯ 
ತಲೆಯಷ್ಟಿರುತ್ತದೆ. ಅದರಲ್ಲಿ 23 ವರ್ಣದಂಡಗಳಿರುತವೆ. ಅಂಡ ಬಿಡುಗಡೆಯ 
ಕಾರ್ಯ ಸ್ಟೀಗೆ ಗೊತ್ತಾಗದೆ ಅಗೋಚರವಾಗಿ ಜರುಗುತ್ತದೆ. 


ಹಳದಿಂಡುಗೊಳಿಸುವ ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನು ಅಂಡ 
ಬಿಡುಗಡೆಯಿಂದ ಖಾಲಿಯಾದ ಕೋಶಿಕೆಯ ಪ್ರದೇಶದಲ್ಲಿ ಹಳದಿವರ್ಣ ವಸು 
4 ಮಿ 


ಹೊಂದಿದ ಜೀವಕೋಶಗಳ ಸಂಗ್ರಹವಾದ ಪೀತಗ್ರಂಥಿ (ಹಳದಿಂಡು) ಯನ್ನಾಗಿ 
ಮಾರ್ಪಡಿಸುತದೆ. ನಿರ್ನಾಳಗ್ರಂಥಿಯಂತೆ ಕೆಲಸಮಾಡುವ ಈ ಪೀತ ಗ್ರಂಥಿ 
ಸ್ರವಿಸುವ ಪ್ರೊಜೆಸ್ಟಿರಾನ್‌ ರಸದೂತ ಗರ್ಭಕೋಶದ ಒಳಪೊರೆಯ 
ಬೆಳವಣಿಗೆಯನ್ನು ಪ್ರಚೋದಿಸುವುದು; ಗರ್ಭಕೋಶದ ಚಲನೆಯನ್ನು 
ಸ್ವಗಿತಗೊಳಿಸುವುದು ಮತ್ತು ಗರ್ಭಕೋಶದ ಒಳಹಾಸಿನಲ್ಲಿ ರಕನಾಳಗಳ ದಟ್ಟ 
ಜಾಲದ ಬೆಳವಣಿಗೆಗೆ ಆಸದ ಮಾಡಿಕೊಡುವುದು. ಅಂಡವು ನಿಷೇಚನೆಗೊಂಡು 
ಯುಗ್ಗಜವಾದರೆ ಅದನ್ನು ಸ್ವಾಗತಿಸಿ, ಅದು ತನ್ನಲ್ಲಿ ಬೇರೂರಲು ಮತು ಅದರ 
ಬೆಳವಣಿಗೆಗೆ ಬೇಕಾದ ಪೋಷಕ ದ್ರವ್ಯಗಳನ್ನು ನೀಡಲು ಆ ತೆರನಾದ ಸಿದ್ಧತೆ ಪ್ರತಿ 
ತಿಂಗಳೂ ಜರುಗಬೇಕಾಗುತದೆ. ಅಂಡ ನಿಷೇಚನೆಯಾಗದಿದ್ದರೆ ಹಳದಿಂಡು 
ಹಿನ್ನೆಡೆಯನ್ನು ತೋರಿಸಿ, ತನ್ನ ರಸದೂತ ಪ್ರಭಾವವನ್ನು ಕಳೆದುಕೊಳ್ಳುವುದು. 


ಯೌೌವನಾವಸ್ಥೆಯಲ್ಲಿ ಅಂಡಾಶಯದ ಹೊರಮೈ ಮೃದುವಾಗಿದ್ದು 
ವರುಷಗಳು ಕಳೆದಂತೆ ಅವುಗಳಿಂದ ಹೊರಬಂದ ಅಂಡಗಳ ಪರಿಣಾಮವಾಗಿ 
ಹೊರಮೈ ಸುಕ್ಕುಗಟ್ಟಿ ಮುರುಟಿಕೊಳ್ಳುತದೆ. ಖುತುಬಂಧ ಉಂಟಾಗುವಾಗ 
ಅಂಡಾಶಯಗಳು ತಮ್ಮ ಗಾತ್ರದಲ್ಲಿ ಕುಗ್ಗಿ ಹೋಗುತವೆ ಮತ್ತು ಅವು ಸ್ರವಿಸುವ 
ಸ್ತ್ರೀಲಿಂಗ ರಸದೂತ ಪ್ರಮಾಣ ಸಾಕಷ್ಟುಕಡಿಮೆಯಾಗುತ್ತದೆ. 


ಅಂಡವಾಹಿನಿ 


ಅಂಡನಾಳವು ಗರ್ಭಕೋಶದ ಎರಡೂ ಬದಿಯಲ್ಲಿದ್ದು ಕಹಳೆಯಾಕಾರದ 

ಒಂದುತುದಿ ಅಂಡಾಶಯಕ್ಕೆ ಸಮೀಪವಾಗಿದೆ. ಮತ್ತೊಂದು ತುದಿ ಗರ್ಭಕೋಶದ 

ಒಂದು ಮೂಲೆಯನ್ನುಸೇರುತ್ತದೆ. ಅದರ ಉದ್ದಏಳೂವರೆಯಿಂದ ಹನ್ನೆರಡೂವರೆ 
5 


ಸಿಂಟಿಮೀಟರ್‌ಗಳು. ಅದರ ತುದಿಗೂ ಅಂಡಾಶಯಕ್ಕೂ ನೇರ ಸಂಪರ್ಕವಿಲ್ಲ 
ಹಾಗಿದ್ದರೂ ಅಂಡಾಶಯದಿಂದ ಬಿಡುಗಡೆ ಹೊಂದಿದ ಅಂಡವು ಅದರ ಒಳಕ್ಕೆ 
ಸೇರುವುದು ಒಂದು ವಿಸ್ಮಯವೇ. 


ಅಂಡ ಬಿಡುಗಡೆಯ ಕಾಲದಲ್ಲಿ ಬಾಯ್ದೆಗೆದ ಅದರ ತುದಿಯು ತನ್ನ ಸ್ನಾಯು 
ಸಂಕುಚನದಿಂದ ಅಂಡಾಶಯದ ಸಮೀಪಕ್ಕೆ ಕೊಂಡೊಯ್ಯಲ್ಲಟ್ಟು ಅಂಡವನ್ನು 
ಒಳಕ್ಕೆ ಸೆಳೆದುಕೊಳ್ಳುತ್ತದೆ. ಅಂಡವಾಹಿನಿಯನ್ನು ಸೇರಿದ ಅಂಡ ಅಲ್ಲಿನ 
ಲೋಳರೆಯ ಹಾಸಿನ ಮೂಲಕ ಗರ್ಭಕೋಶದತ್ತ ಸಾಗಿ ಹೋಗುತದೆ. ನಾಳದ 
ಹಾದಿಯನ್ನುಅದು 3 ರಿಂದ? ದಿನಗಳ ಕಾಲದಲ್ಲಿಕ್ರಮಿಸುತದೆ. ಹಾಗೆ ಸಾಗುವಾಗ 
ಅಂಡವು ಸಂಭೋಗದ ಫಲವಾಗಿ ಒಳಸೇರಿದ ವೀರ್ಯಾಣುವಿನೊಡನೆ 
ನಿಷೇಚನೆಗೊಳ್ಳಬಹುದು. ಸಾಮಾನ್ಯವಾಗಿ ಈ ಸಂಯೋಗವು ಅಂಡವಾಹಿನಿ 
ಆರಂಭವಾಗುವ ಭಾಗದಲ್ಲಿ ಜರುಗುತ್ತದೆ. ಅಂಡವು ಅಂಡಾಶಯದಿಂದ ಹೊರ 
ಬಂದ 14 ರಿಂದ 48 ಘಂಟೆಗಳ ಅವಧಿಯಲ್ಲಿಈ ಕ್ರಿಯೆ ಜರುಗಬೇಕಾದುದರಿಂದ 
ಆ ಪ್ರದೇಶದಲ್ಲಿಯೇ ನಿಷೇಚನೆಯಾಗಬೇಕು. 


ಪೀತಗ್ರಂಧಿ ಒಸರುವ ಪ್ರೊಜೆಸಿರಾನ್‌ ಪ್ರಭಾವದಿಂದ 
ಅಂಡವಾಹಿನಿಯಲ್ಲಿನ ಗ್ರಂಥಿಗಳು ಅಂಡದ ಉಳಿವಿಕೆಗೆ ಬೇಕಾದ ಜೀವ 
ದ್ರವ್ಯಗಳನ್ನು ನೀಡುತ್ತದೆ. ಅಂಡ ನಿಷೇಚನೆ ಅಂಡ ಬಿಡುಗಡೆಯಾದ ನಲವತೆಂಟು 
ಘಂಟೆಗಳಲ್ಲಿ ಜರುಗದಿದ್ದರೆ ಅಂಡವು ಅನುವಳಿಕೆ ಹೊಂದಿ ನಾಶವಾಗುವುದು. 


ಗರ್ಭಕೋಶ 


ಗರ್ಭಕೋಶವು ಪೇರು ಆಕೃತಿಯ, ಒಳಗೆ ಟೊಳ್ಳಾದ ಸ್ನಾಯು ಕೋಶ. ಅದು 


ಕಿಳ್ಳುಳಿಯ ಮೂಳೆಗಳ ಒಳಗೆ ಮೂತ್ರ ಕೋಶ ಮತ್ತು ಗುದನಾಳಗಳ ಮಧ್ಯದಲ್ಲಿ 
6 


ತಂತುಕಟ್ಟಿನಿಂದ ಬಂಧಿಸಲ್ಪಟ್ಟಿದೆ. ಅದು 9 ಸೆಂಟಿಮೀಟರ್‌ ಉದ್ದ, 6.5 ಸೆಂಟಿ 
ಮೀಟರ್‌ ಅಗಲವಾಗಿದ್ದು ಮೇಲಿನಿಂದ ಕೆಳಕ್ಕಿಳಿದಂತೆ ಅದು ಸೀಮೆಬದನೆ 
ಕಾಯಿಯಂತೆ ಕಿರಿದಾಗುತ್ತ ಗರ್ಭಕಂಠದಲ್ಲಿ ಒಂದೂಕಾಲು ಸೆಂಟಿಮೀಟರಿನಿಂದ 
ಎರಡೂವರೆ ಸೆಂಟಿಮೀಟರ್‌ ಸುತಳತೆಯನ್ನು ಹೊಂದುತ್ತದೆ. ಈ ಕೋಶವು 
ವಯೋಮಾನಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಹೊಂದುತ್ತದೆ. 
ಬಾಲ್ಯಾವಸ್ಥೆಯಲ್ಲಿ ಚಿಕ್ಕದಾಗಿದ್ದು ಯೌವನಾವಸ್ಥೆಯ ವೇಳೆಗೆ ಈಸ್ಟ್ರೋಜೆನ್‌ 
ಪ್ರಭಾವದಿಂದ ವಯಸ್ಕರಲ್ಲಿಹೆಚ್ಚಿನ ಗಾತ್ರವನ್ನು ಪಡೆಯುತದೆ. 


ಗರ್ಭಕೋಶದ ಭಾಗಗಳು ಮೂರು. ಮೇಲೆ ಸ್ನಾಯುವಿನಿಂದ ಕೂಡಿದ 
ಗೋಲಕದಂತಿರುವ ಭಿತ್ತಿ ಅದು ಗರ್ಭ ತಳೆದಾಗ ವಿಸೃತವಾಗಿ ಬೆಳೆಯಬಲ್ಲ 
ಸಾಮರ್ಥವನ್ನು ಪಡೆದಿದೆ. ಕೆಳಗೆ ಗರ್ಭಕಂಠ (ಗರ್ಭ ಗೊರಳು). ಇವೆರಡಕ್ಕೂ 
ಮಧ್ಯ ಸಂಪರ್ಕ ಸೇತುವೆ. ಒಂದು ಬೆರಳ ತುದಿಯಷ್ಟಿರುವ ಗರ್ಭಕಂಠ 
ಯೋನಿಯತ್ತ ಚಾಚಿದೆ. ಅಷ್ಟು ಕಿರಿದಾದ ಮಾರ್ಗ ಪ್ರಸವ ಕಾಲದಲ್ಲಿ ಕೂಸು 
ಹೊರ ಬರಲು ಸಾಧ್ಯವಾಗುವಂತೆ ತುಂಬ ವಿಸಾರವಾಗಿ ಹಿಗ್ಗುವುದು. ಎರಡೂ 
ಕಡೆಯ ಅಂಡ ವಾಹಿನಿಗಳು ಗರ್ಭಕೋಶದ ಮೇಲ್ಪದಿಯ ಎರಡೂ ಕಡೆ 
ಬಾಯ್ದೆಗೆಯುತವೆ. 


ಗರ್ಭಕೋಶದ ಭಿತಿಯು ಮೂರು ಪದರುಗಳನ್ನು ಹೊಂದಿದೆ. ಅದರ ಮಧ್ಯ 
ಪದರು ದಪನೆಯ ಸ್ನಾಯುವಿನಿಂದ ಕೂಡಿದ್ದು ಅದರಲ್ಲಿನ ಸ್ನಾಯು ತಂತುಗಳು 
ನಾರೆಳೆಯೊಂದಿಗೆ ಒಂದಕ್ಕೊಂದು ಹೆಣೆಯಲ್ಪಟ್ಟವೆ. ಸ್ನಾಯು ತಂತುಗಳು 


ಉದ್ದನಾಗಿ ಇಲ್ಲವೆ ವೃತಾಕಾರವಾಗಿದ್ದು ಅಲ್ಲಿರಕ್ತನಾಳಗಳ ಜಾಲರಿಯಿದೆ. 
7 


ಗರ್ಭಕೋಶದ ಒಳಪದರು ಹೊಳಪು ಪಡೆದ ಮೃದು ಹಾಸಾಗಿದೆ. ರಜ 
ಸ್ರಾವದ ಕಾಲದಲ್ಲಿ ಅದು ಮಾಸಲು ಬಣ್ಣಕ್ಕೆ ತಿರುಗಿ ತನ್ನ ಮೃದುತ್ವವನ್ನು 
ಕಳೆದುಕೊಂಡು ಅಡ್ಡಾದಿಡ್ಡಿಯಾಗುವುದು. ಪಿಂಡಗೂಸಿನ ಬೆಳವಣಿಗೆ ಮತ್ತು 
ವಿಕಸನದಲ್ಲಿ ಗರ್ಭಕೋಶವು ಬಹು ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ. 
ಯುಗ್ಧಜ ತನ್ನಲ್ಲಿ ಬೇರೂರಿ ಭ್ರೂಣವಾಗಿ, ಅನಂತರ ಪಿಂಡಗೂಸಾಗಿ ಬೆಳೆಯಲು 
ಬೇಕಾದ ಆಧಾರವನ್ನು ಮತ್ತು ಪೋಷಕ ದ್ರವ್ಯಗಳನ್ನು ಅದು ನವಮಾಸಗಳ ಕಾಲ 
ಎಂದರೆ ಪಿಂಡಗೂಸು ಗರ್ಭಕೋಶದ ಹೊರಗೆ ಸ್ವತಂತ್ರ ಜೀವನ ಮಾಡಬಲ್ಲ 
ಸಾಮರ್ಥ್ಯವನ್ನು ಪಡೆಯುವವರೆಗೂ ನೀಡುತದೆ. 


ಆ ಉದ್ದೇಶ್ಯದಿಂದ ಗರ್ಭಕೋಶ ಪ್ರತಿ ತಿಂಗಳೂ ಗರ್ಭಸಿದ್ದತೆಯನ್ನು 
ಮಾಡುತ್ತಿರುತ್ತದೆ. ಸ್ತ್ರೀ ಒಮ್ಮೆ ಎರಡು ಬಾರಿ, ಹತ್ತುಬಾರಿ ಇಲ್ಲವೆ ಅದಕ್ಕೂ ಹೆಚ್ಚು 
ಬಾರಿ ಗರ್ಭ ತಳೆಯಬಹುದಾದರೂ ಆ ತೆರನಾದ ಸಿದ್ದತೆಯು ಆಕೆಯ ಲೈಂಗಿಕ 
ಚಟುವಟಿಕೆಯ ಜೀವನದಲ್ಲಿ ನಾಲ್ಕು ನೂರು ಬಾರಿಯಾದರೂ ಜರುಗುತ್ತದೆ. ಈ 
ಘಟನೆ ಪ್ರತಿ 28 ದಿನಗಳಿಗೊಂದಾವರ್ತಿ ಚಕ್ರದಂತೆ ಜರುಗಿ ರಜಸ್ರಾವದ 
ರೂಪದಲ್ಲಿ ಹೊರದೋರುತ್ತದೆ. 


ರಜಸ್ರಾವದ ಪೂರ್ವದಲ್ಲಿ ಗರ್ಭಕೋಶದ ಒಳಪದರು ತುಂಬ 
ದಪ್ಪನಾಗಿರುತ್ತದೆ. ನಿಷೇಚನೆಗೊಂಡ ಯುಗ್ಗಜ ತನ್ನಲ್ಲಿ ಬೇರೂರಿ ಬೆಳೆಯಲು 
ಬೇಕಾದ ಪರಿಸರವನ್ನು ಅದು ನಿರ್ಮಿಸಿರುತ್ತದೆ. ಅಂಡ ನಿಷೇಚನೆಗೊಳ್ಳದಿದ್ದರೆ ಆ 
ಎಲ್ಲ ಸಿದ್ಧತೆಗಳು ಭಗ್ಗಗೊಂಡು ಕಳಚಿ ರಜಸ್ರಾವದಂತೆ ಹೊರಕ್ಕೆ ತ್ಯಜಿಸಲ್ಲಡುತವೆ. 
ಈ ಒಳಪದರು ಪುನರಪಿ ರೂಪುಗೊಂಡು ವೇಗಗತಿಯ ಬೆಳವಣಿಗೆಯನ್ನು 


8 


ತೋರಿಸಿ ಮುಂದಿನ ತಿಂಗಳು ಆಗಮಿಸಬಹುದಾದ ಯುಗ್ಗಜವನ್ನು ಸ್ವಾಗತಿಸಲು 
ಸಿದ್ಧಗೊಳ್ಳುವ ಅಪೂರ್ವ ಗುಣಲಕ್ಷಣವನ್ನು ಹೊಂದಿದೆ. 


ಅಂಡ ನಿಷೇಚನೆಗೊಂಡು ಯುಗ್ಧಜ ರೂಪುಗೊಂಡರೆ ಈ ಒಳಪದರು ತನ್ನ 
ಬೆಳವಣಿಗೆಯ ಮುನ್ನೆಡೆಯನ್ನು ತೋರಿಸುತ್ತದೆ. ಅಂಡಾಣು ತನ್ನೊಳಗೆ ಇರುವ 
ಹಳದಿ ಬಂಡಾರದಿಂದಾಗಿ ಗರ್ಭನಾಳದಲ್ಲಿ ಸಾಗಿ ಹೋಗುತ್ತಿರುವಾಗ ತನ್ನ 
ಬೆಳವಣಿಗೆಯ ಪ್ರಾರಂಭಿಕ ಆವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು. ಆ 
ಕಾಲಾವಧಿಯಲ್ಲಿ ಯುಗ್ಧಜವು ಅನೇಕ ಬಾರಿ ಭಿನ್ನಗೊಳ್ಳುತ್ತ ಒಗ್ಗೂಡಿ ಗಾತ್ರದಲ್ಲಿ 
ದೊಡ್ಡದಾಗಿ ಬೆಳೆಯುವುದು, ಅದುತಾಯಿಯ ಜನನಾಂಗದೊಡನೆ ದೀರ್ಫಾವಧಿ 
ಕಾಲ ಸಂಪರ್ಕವನ್ನು ಪಡೆದು ಬೆಳೆಯಬೇಕಾದುದರಿಂದ ಅಂತಹ ಪರಿಸರವನ್ನು 
ಗರ್ಭಕೋಶ ಒದಗಿಸಿ ಕೊಡುವುದು. ತನ್ನಲ್ಲಿ ಬೇರೂರುವ ಭ್ರೂಣದ ಬೆಳವಣಿಗೆ 
ಮತ್ತು ವಿಕಸನಕ್ಕೆ ಬೇಕಾದ ಪೋಷಕ ದ್ರವ್ಯ ಮತ್ತು ಅಕ್ಷಿಜಿನ್ನನ್ನು ಮಾಸಿನ ಮೂಲಕ 
ನವಮಾಸಗಳ ಕಾಲ ಪೂರೈಸುವುದು. ಸಾಮಾನ್ಯವಾಗಿ ಗರ್ಭದ ಬೆಳವಣಿಗೆ ಗರ್ಭ 
ಕೋಶದಲ್ಲಿಯೇ ಜರುಗುತ್ತದೆ. ಅಪರೂಪವಾಗಿ ಅದು ಅಂಡವಾಹಿನಿಯಲ್ಲಿ 
ಬೆಳೆದು ತಾಯಿಯನ್ನು ಕಷ್ಟಕ್ವೀಡು ಮಾಡಬಹುದು. 


ಗರ್ಭಕಂಠ 


ಗರ್ಭಕೋಶವು ಯೋನಿಯತ್ತ ದುಂಡಗೆ ಬಾಯ್ದೆಗೆಯುವ ಕಿರಿದಾದ 

ದಾರಿಯೇ ಗರ್ಭಕಂಠ. ಅದು ತನ್ನ ಲೋಳರೆಯಲ್ಲಿ ಅನೇಕ ಕಿರು ಗ್ರಂಥಿಗಳನ್ನು 

ಹೊಂದಿದ್ದು ಅವುಗಳ ಸ್ರವಿಕೆ ಸಕ್ಕರೆ ಅಂಶವನ್ನು ವಿಪುಲವಾಗಿ ಹೊಂದಿದ್ದು ಅದು 

ಪ್ರತ್ಯಾಮ್ಲ ಲಕ್ಷಣಗಳನ್ನು ಪಡೆದಿದೆ. ಅದು ಸಂಭೋಗ ಕಾಲದಲ್ಲಿ 
9 


ಯೋನಿಯೊಳಗೆ ಸ್ಪಲನಗೊಂಡ ವೀರ್ಯದಲ್ಲಿನ ವೀರ್ಯಾಣುಗಳು ಮೇಲೆ 
ಸಾಗಿ ಹೋಗಲು ಅವಕಾಶ್ನ ಮಾಡಿಕೊಡುತ್ತದೆ. ಪ್ರಸವ ಕಾಲದಲ್ಲಿ ಹತ್ತು 


ಸೆಂಟಿಮೀಟರಿನಷ್ಟು ಅಗಲವಾಗಿ ಈ ಪ್ರದೇಶ ಹಿಗ್ಗಬಲ್ಲದು. 
ಯೋನಿ 


ಯೋನಿಯು ಏಳೂವರೆಯಿಂದ ಹತ್ತು ಸೆಂಟಿಮೀಟರ್‌ನಷ್ಟು ಉದ್ದವಿರುವ 
ಕೊಳವೆ. ಅದು ಗರ್ಭಕಂಠದಿಂದ ಪ್ರಾರಂಭವಾಗಿ ಭಗ ಪ್ರದೇಶದಲ್ಲಿ ಹೊರಕ್ಕೆ 
ಬಾಯ್ದೆಗೆಯುವುದು. ಈ ಕೊಳವೆಯು ಮೂತ್ರ ಕೋಶದ ಹಿಂದೆ ಮತ್ತು 
ಗುದನಾಳದ ಮುಂದೆ ಇದ್ದು ಅದು ಗರ್ಭಕಂಠಕ್ಕೆ 90 ಕೋನ ಮಿತಿಯನ್ನು 
ಹೊಂದಿದೆ. ಅದರ ಒಳ ಪದರಿನ ಮೇಲಿನ ಲೋಳರೆ ಅನೇಕ ರಕ್ತನಾಳಗಳನ್ನು 
ಹೊಂದಿದೆ. ಸ್ನಾಯುವಿನ ಹೊರ ಪದರು ಸ್ಥಿತಿಸ್ಥಾಪಕ ಎಳೆಗಳನ್ನು ಹೊಂದಿದೆ 
(ಚಿತ್ರ 2). 


ಸಾಮಾನ್ಯವಾಗಿ ಈ ಕೊಳವೆಯು ಟೊಳ್ಳಾಗಿದ್ದರೂ, ಅದರ ಎರಡೂ ಪದರು 
ಉತ್ತೇಜಕ ಸ್ಥಿತಿಯಲ್ಲಿಲ್ಲದಿದ್ದಾಗ ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ಅದು 
ಸಂಭೋಗ ಕಾಲದಲ್ಲಿ ಯಾವುದೇ ಗಾತ್ರದ ಲಿಂಗವನ್ನು ಒಳಕ್ಕೆ ಸೇರಿಸಿಕೊಳ್ಳಬಲ್ಲ 
ಶಕ್ತಿ ಪಡೆದಿದೆ. ಮಗುವಿನ ಜನನ ಕಾಲದಲ್ಲಿ ಅದರ ಗಾತ್ರ ನಾಲ್ಕೈದು ಪಟ್ಟು 
ಹೆಚ್ಚುತದೆ. ಯೋನಿ ಪ್ರದೇಶವು ತೇವದಿಂದ ಕೂಡಿರುತ್ತದೆ. ಯೋನಿಯು 
ಸಂಭೋಗದ ತಾಣ. ಅದರ ಮೂಲಕವಾಗಿಯೇ ವೀರ್ಯಾಣು ಹಾಯ್ದು ಒಳಸೇ 


ರಬಲ್ಲದು. ಆ ಹಾದಿಯಿಂದಲೇ ಜನ್ಮತಳೆಯುವ ಕೂಸು ಹೊರಬರುತದೆ. 


10 


1 


\ 
ಮತ್ರ ತಂ 3 
ಮೂತ್ರನಾಳ 


ಚಿತ್ರ 2 :ಸ್ತ್ರೀ ಜನನಾಂಗ ಮತ್ತುಜೊತೆ ಅಂಗಭಾಗಗಳು 


ಬಾಹ್ಯಗೋಚರ ಜನನಾಂಗಗಳು 


ಮ ಪ್ರದೇಶಕ್ಕೆ ಭಗ ಎಂಬ ಹೆಸರಿದೆ. ಉದರ ಭಿತಿಯ ಕೊನೆಗೆ ಭಗ ಪ್ರದೇಶ 
ಪ್ರಾರಂಭವಾಗುವ ಸ್ಥಳದ ಬಳಿ ಕೊಬ್ಬು ಸಂಗ್ರಹಗೊಂಡು ಮೆತಗಿರುವ ಬಾಗವು 
ಭಗ ಮೂಳೆಯ ಮುಂದೆ ಪ್ರೇಮದಿಬ್ಬವಾಗಿ ತೋರಿಬರುತದೆ. ಆ ದಿಬ್ಬದ ಕೆಳಗೆ 


ಬಾಹ್ಯ ಗೋಚರ ಜನನಾಂಗಗಳು ಹಾಗೂ ಮೂತ್ರ ನಾಳದ್ವಾರ ಅಡಕವಾಗಿವೆ. 
11 


ಚರ್ಮದ ಎರಡು ದಪ್ಪ ಪದರುಗಳು ದೊಡ್ಡ ತುಟಿಗಳಂತೆ ಎರಡೂ ಕಡೆ 
ನೇರವಾಗಿ ನಿಂತು ಭಗ ಪ್ರದೇಶವನ್ನುಸುತುವರಿದಿವೆ. ಅವುಗಳ ಕೆಳಗೆ ಎರಡು ಚಿಕ್ಕ 
ಪದರುಗಳು ಚಿಕ್ಕ ತುಟಿಗಳಂತೆ ಅಡಗಿವೆ. ಇವು ಬಟಾಣಿ ಕಾಳಿನ ಗಾತ್ರದ 
ಭಗಲಿಂಗದ ಎರಡೂ ಬದಿಯಿಂದ ಪ್ರಾರಂಭವಾಗಿ ಕೆಳಕ್ಕೆ ಇಳಿಯುತವೆ. 
ಭಗಲಿಂಗವು ಸಂವೇದನೆಯ ನರಗಳು ಮತ್ತು ರಕ್ತನಾಳಗಳಿಂದ ಕೂಡಿದೆ. 
ತುಟಿಗಳು ಮುಚ್ಚುವ ಚಿಕ್ಕ ಆವರಣವಾದ ಯೋನಿಮುಖದಲ್ಲಿ ಮೇಲಿನಿಂದ ಕೆಳಗೆ 
ಮೂತ್ರನಾಳದ್ವಾರ, ಯೋನಿದ್ವಾರ ಮತ್ತುಬಾರ್ಥೋಲಿನ್‌ ಗ್ರಂಥಿಗಳ ನಾಳಗಳು 
ಅಡಕವಾಗಿವೆ. ಮೂತ್ರನಾಳ ದ್ವಾರವು ಭಗಲಿಂಗ ಮತ್ತು ಯೋನಿದ್ವಾರದ 
ಮಧ್ಯದಲ್ಲಿದೆ. ಗಂಡಸರಲ್ಲಿ ಮೂತ್ರನಾಳವೇ ಲೈಂಗಿಕ ಕಾರ್ಯದ ಪಾತ್ರ 
ವಹಿಸುತ್ತದೆ. ಹೆಂಗಸರಲ್ಲಿ ಈ ಕಾರ್ಯದ ನಾಳಗಳು ಬೇರೆ ಬೇರೆಯಾಗಿವೆ. 
ಬಾರ್ಥೋಲಿನ್‌ ಗ್ರಂಥಿಗಳು ಒಂದು ಬಗೆಯ ವಾಸನೆಯನ್ನುಂಟು ಮಾಡುತವೆ. 


* ಬು ಡಬ 


ಸನ 
ಎಎ 


ಸನಗಳು ಸ್ತ್ರೀ ಗುಣಲಕ್ಷಣಗಳ ಒಂದು ಮುಖ್ಯ ಕುರುಹು. ಅವು ರಸದೂತದ 
ಪ್ರಭಾವದಿಂದ ಮೈನೆರೆತ ಮೇಲೆ ಗಾತ್ರದಲ್ಲಿ ಬೆಳವಣಿಗೆಯನ್ನು ಹೊಂದುತವೆ. 
ತಾನು ಜನ್ನ ಕೊಟ್ಟ ಕೂಸಿಗೆ ಹಾಲೂಡಿಸುವುದು ಅಲ್ಲಿನ ಗ್ರಂಥಿಗಳ ಮುಖ್ಯ 
ಕಾರ್ಯ. ಅಲ್ಲದೆ ಅವು ಕಾಮಾಸಕಿಯ ಕೆರಳಿಕೆಗೆ ಪೂರಕವಾಗಿವೆ. 


ಸನ (ಮೊಲೆ) ಸಂಕೀರ್ಣ ರಚನೆಯನ್ನು ಹೊಂದಿ ಮಾರ್ಪಾಟಾದ ಮತ್ತು 
ಗಾತ್ರದಲ್ಲಿ ದೊಡ್ಡದಾದ ಬೆವರು ಗ್ರಂಥಿ. ಸ್ತನಗಳು ಎದೆಗೂಡಿನ ಇಕ್ಕೆಲಗಳಲ್ಲಿದ್ದು 
ಎರಡರಿಂದ ಆರನೆಯ ಪಕ್ಕೆಲುಬುಗಳವರೆಗೆ ಮತ್ತು ಎದೆ ಚಕ್ಕೆಯಿಂದ ಕಂಕುಳ 
ಮಡಿಕೆಯವರೆಗೆ ವಿಸರಿಸಿವೆ. ಸನಗಳು ಪುರುಷರಲ್ಲಿ ಮತ್ತು ಮಕ್ಕಳಲ್ಲಿ ತೀರ 
ಚಿಕ್ಕದಾಗಿದ್ದು, ಅಲ್ಲಿ ಅವು ಯಾವ ಕಾರ್ಯವನ್ನೂ ನಿರ್ವಹಿಸುವುದಿಲ್ಲ, 


ಸನಗಳು ಬಾಲ್ಯದಲ್ಲಿ ಯಾವ ಬೆಳವಣಿಗೆಯನ್ನೂ ತೋರ್ಪಡಿಸದೆ 
ನಿಶ್ಚಲವಾಗಿರುತ್ತವೆ. ಸನಗಳ ಬೆಳವಣಿಗೆ ಮತ್ತು ಕಾರ್ಯ ಗರ್ಭಧಾರಣೆ ಮತ್ತು 
ಹೆರಿಗೆಗೆ ಸಂಬಂಧಿಸಿದ್ದರೂ, ಅವು ಗರ್ಭಧಾರಣೆಗಿಂತ ಎಷ್ಟೋ ವರುಷಗಳ 
ಮೊದಲು ಗಾತ್ರದಲ್ಲಿ ಗಮನಾರ್ಹ ಬದಲಾವಣೆಯನ್ನು ತೋರಿಸುತವೆ; 
ಸಂತಾನಾಭಿವೃಧ್ದಿಯ ಕಾರ್ಯಕ್ಕೆ ಸಿದ್ಧತೆ ಹರೆತನದಿಂದ ಪ್ರಾರಂಭವಾಗುತದೆ. 


ಬಾಲಕಿಯು ಹರೆತನದ ಹೊಸಲಿನಲ್ಲಿದ್ದಾಗ ಮಿದುಳಡಿಯಿರುವ ಪಿಟ್ಯುಟರಿ 
ಗ್ರಂಥಿ ಹೊರಹಾಕುವ ರಸದೂತಗಳ ಚೇತನದಡಿಯಲ್ಲಿ ಅಂಡಾಶಯ ಮತ್ತು 
ಗರ್ಭ ಕೋಶ ಬೆಳೆದು ಗರ್ಭಧಾರಣೆಗೆ ಸಿದ್ಧವಾಗುತ್ತವೆ. ಪಕ್ವಗೊಂಡ 


ಅಂಡಾಶಯ ಹೊರಹಾಕುವ ಲೈಂಗಿಕ ರಸದೂತಗಳಾದ ಈಸ್ಟ್ರೋಜೆನ್‌ ಮತ್ತು 
13 


ಪ್ರೊಜೆಸ್ಟಿರಾನ್‌ಗಳ ಮಹಾಪೂರಕ್ಕೊಳಪಟ್ಟು ಸನಗಳು ಬೆಳವಣಿಗೆಯನ್ನು 
ತೋರ್ಪಡಿಸುತ್ತವೆ. ಅಲ್ಲಿ ಕೊಬ್ಬು ಸಂಗ್ರಹಗೊಂಡು ಅವು ಗಾತ್ರದಲ್ಲಿ 
ಬೆಳೆಯತೊಡಗುತವೆ. 


ಮೊಲೆತೊಟ್ಟು (ಚೂಚುಕ) ಬೆಳೆದು ಸನದ ಕೆಂದ್ರ ಬಿಂದುವಿನ ಕೆಳಗೆ ಹೊರ 
ಚಾಚುತದೆ. ಅದು ನಿಮಿರಿನಿಲ್ಲುವ ಊತಕದಿಂದ ರೂಪುಗೊಂಡಿದೆ. ಅದರ 
ಸುತ್ತಲೂ ಬಿಲ್ಲೆಯಾಕಾರದ ಚರ್ಮ ಪ್ರದೇಶ ಹೆಚ್ಚುರಂಗು ಪಡೆದು ದುಂಡು 
ಕಲೆಯಾಗುತ್ತದೆ. ಚೂಚುಕ ಮತ್ತು ದುಂಡು ಕಲೆಗಳೆರಡೂ ತಿಳಿ ಕಂದು ಬಣ್ಣ 
ಹೊಂದಿದ್ದು ಗರ್ಭ ತಳೆದಾಗ ಅವುಗಳ ಬಣ್ಣ ದಟ್ಟವಾಗಿ ಕಪ್ಪಾಗುತ್ತದೆ. ಆ ಬಣ್ಣ 
ಅನಂತರ ಹಾಗೆಯೇ ಶಾಶ್ವತವಾಗಿ ಉಳಿಯುವುದು (ಚಿತ್ರ 3). 


ಸನಗಳು ಆಕೃತಿಯಲ್ಲಿ ಅರೆಗೋಳದಂತೆ ದುಂಡಗಿದ್ದು ತೆಳುವಾದ ಚರ್ಮದ 
ಹೊದಿಕೆಯನ್ನು ಪಡೆದಿವೆ. ಅವು ಬಿರುಸಾಗಿ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಪಡೆದಿದ್ದು 
ಸ್ತ್ರೀಯ ದೇಹಕ್ಕೆ ರೂಪ ಮತ್ತುಸೌಂದರ್ಯವನ್ನುತಂದು ಕೊಡುತವೆ. ಎಡಸನವು 
ಬಲಸನಕ್ಕಿಂತ ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿ ಕಾಣುತದೆ. ಹೆಚ್ಚುಮಕ್ಕಳಿಗೆ ಜನ್ಮನೀಡಿದ 


ಸ್ಲೀಯಲ್ಲಿ ಸನಗಳು ಗಾತ್ರದಲ್ಲಿ ತುಂಬ ಹೊಡ್ಡದಾಗಿರುತ್ತವೆ. ಖಯತುಬಂಧದ 


ಈ ತೆ 
ನಂತರ ಅವು ತಮ್ಮ ಗಾತ್ರದಲ್ಲಿ ಕುಗ್ಳುತವೆ. 

ಪ್ರತಿ ತಿಂಗಳೂ ರಜಚಕ್ರದ ಮಧ್ಯ ಭಾಗದಲ್ಲಿ ಅಂಡ ಬಿಡುಗಡೆಯಾದಾಗ 
ಸನಗಳು ಸ್ವಲ್ಪ ಮಟ್ಟಿಗೆ ತಮ್ಮ ಗಾತ್ರದಲ್ಲಿ ಹೆಚ್ಚಳವನ್ನು ತೋರ್ಪಡಿಸುತವೆ. ತುಂಬ 
ಅಪರೂಪವಾಗಿ, ರಸದೂತಗಳ ವೈಪರೀತ್ಯ ಗಳ ಫಲವಾಗಿ, ಯುವಕರಲ್ಲಿಸ ಸನಗಳು 
ತಮ್ಮಗಾತ್ರದಲ್ಲಿಸ್ತೀ ಸಹಜ ಬೆಳವಣಿಗೆಯನ್ನು ತೋರ್ಪಡಿಸಬಹುದು. 


ಶ್ರ ರುದ 

ಸ್ತನದಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ವತಂತ್ರವಾದ ಕಿರುಹಾಲೆಗಳಿದ್ದು ಅವು 
ಕ್ಷೀರ ತಯಾರಿಕೆಯ ಗ್ರಂಥಿ ಊತಕಗಳನ್ನೊಳಗೊಂಡಿವೆ. ಪ್ರತಿಯೊಂದು 
ಕಿರು ಹಾಲೆಯೂ ಹಣ್ಣಿನ ಗೊನೆಯಂತೆ ಸನದಲ್ಲಿ ಹರಡಿದೆ. ಅವು ಅಸಂಖ್ಯಾತ 
ಕವಲುಗಳಾಗಿ ವಿಪುಲ ಸಂಖ್ಯೆಯಲ್ಲಿ ಸ್ಪವಿಕೆಯ ಕಣಗಳಿಂದ ಸುತುವರಿದ ಕ್ಷೀರ 
ಬುಡ್ಡೆಗಳಾಗಿ ಅಂತ್ಯ ಗೊಳ್ಳುತವೆ. ದ್ರಾಕ್ಸಿಗೊಂಚಲನ್ನುಅವು ಹೋಲುತವೆ. ಅಲ್ಲಿನ 
ಸ್ಪವಿಕೆಯ ಕೋಶಗಳು ಹೆರಿಗೆಯ ನಂತರ ಹಾಲನ್ನು ಸ್ರವಿಸುವ ಸಾಮರ್ಥ್ಯವನ್ನು 
ಪಡೆದಿವೆ. ಅವುಗಳ ಸುತ್ತಲೂ ಸ್ನಾಯು ಮೇಲ್ಪದರು ಮತ್ತು ಲೋಮನಾಳಗಳು. 


ಕ್ಷೀರ ಬುಡ್ಡೆಯಲ್ಲಿ ಸ್ರವಿಸಲ್ಪಡುವ ಹಾಲನ್ನುತನ್ನ ಸಂಕುಚನ ಸಾಮರ್ಥ್ಯದಿಂದ 


ಬ 


ಸ್ನಾಯು ಮೇಲದರು ಒತಿ ಹೊರ ತಳ ಬಲ್ಲದು. ಲೋಮ ನಾಳಗಳು ಕ್ಷೀರ ಬುಡ್ಡೆಗಳ 


ಇದಿ ೪ 
15 


ಸುತ್ತವಿಪುಲ ಸಂಖ್ಯೆಯಲ್ಲಿ ತಮ್ಮ ಜಾಳಿಗೆಯನ್ನು ಹರಡಿವೆ. ಪ್ರತಿಯೊಂದು ಕ್ಷೀರ 
ಬುಡ್ಡೆಯಿಂದ ಹೊರಹೊಮ್ಮುವ ಕ್ಷೀರ ನಾಳಗಳ ಮೂಲಕ ಹಾಲು ಹರಿದು 
ಬರುತ್ತದೆ. ಬೇರೆ ಬೇರೆ ಕಿರು ಹಾಲೆಗಳಿಂದ ಹೊರ ಹೊಮ್ಮುವ ಕ್ಷೀರ ನಾಳಗಳ 
ಮೂಲಕ ಹಾಲು ಹರಿದು ಬರುತದೆ. ಅವು ಮುಂದೆ ಒಗ್ಗೂಡಿ ದೊಡ್ಡ 
ಸಂಗ್ರಹನಾಳಗಳಾಗುತವೆ. ಪ್ರತಿಯೊಂದು ಹಾಲೆಯಿಂದ ಹೊರ ಹೊಮ್ಮುವ 
ಸಂಗ್ರಹ ನಾಳಗಳು ಚೂಚುಕದತ್ತ ಸಾಗಿ, ಚೂಚುಕದ ಮಧ್ಯದಲ್ಲಿರುವ ತಗ್ಗಿನಲ್ಲಿ 
ಅಂತ್ಯಗೊಳ್ಳುತ್ತವೆ. ಅವು ಚೂಚುಕದಲ್ಲಿ ಬಾಯ್ದೆಗೆಯುವ ಮೊದಲು ಕ್ಷೀರ 
ಕೊಂಕುಗಳೆಂಬ ಉಬ್ಬುಗೆಯನ್ನು ತೋರ್ಪಡಿಸುತವೆ. 


ಕ್ಷೀರ ಬುಡ್ಡೆಗಳು ಕೊಬ್ಬಿನಿಂದ ಸುತ್ತುವರಿದಿದ್ದು ಅವು ಸನಕ್ಕೆ ಮೃದುತನವನ್ನು 
ತಂದು ಕೊಟ್ಟಿವೆ. ಕೊಬ್ಬು ಅದಕ್ಕೆ ರಕ್ಷಣೆಯನ್ನೊದಗಿಸುತ್ತದೆ. ಕ್ಷೀರ ಬುಡ್ಡೆಗಳು 
ರಕ್ತವನ್ನು ಕ್ಷೀರವನ್ನಾಗಿ ಮಾರ್ಪಡಿಸುವ ಅಪೂರ್ವ ಸಾಮರ್ಥ್ಯವನ್ನೂ ಪಡೆದಿವೆ. 
ಈ ಕಾರ್ಯ ಸಾಮರ್ಥ ಹೆರಿಗೆಯ ನಂತರ ಸ್ಟೀಗೆ ದೊರೆಯುವುದು. ನಾರಿನ 
ಊತಕದ ಎಳೆಗಳು ಸನದೊಳಗಿನ ಎಲ್ಲ ಹಾಲೆಗಳನ್ನೂ ಒಗ್ಗೂಡಿಸಿ ಅದನ್ನು 


ಎದೆಗೂಡಿಗೆ ಒಳ ಕವಚದಂತೆ ಬಂಧಿಸಿವೆ. 


ಜೇ ಜೇ ಜೇ 


ಗಂತಿ ಬೆಳವಣಿಗೆ 

ನಮ್ಮ ದೇಹ ಅಸಂಖ್ಯಾತ ಜೀವಕೋಶಗಳಿಂದ ನಿರ್ಮಾಣಗೊಂಡಿದೆ. ಅವು 
ದೇಹದ ಬೇರೆ ಬೇರೆ ವ್ಯವಸ್ಥೆಗೆ ಅನುಗುಣವಾಗಿ ರೂಪುಗೊಂಡು ಅಲ್ಲಿನ 
ಕಾರ್ಯವನ್ನು ಕೈಕೊಳ್ಳಲು ಸಮರ್ಥವಾಗಿವೆ. ಜೀವಕೋಶಗಳು ದೇಹಗೂಡಿನ 
ಇಟ್ಟಿಗೆಗಳಂತಿದ್ದು ಅವು ತಮ್ಮನ್ನು ಹೋಲುವ ಜೀವಕೋಶಗಳನ್ನು 
ಉತ್ಪಾದಿಸಬಲ್ಲವು. ಗುಂಪುಗೂಡಿದ ಜೀವಕೋಶಗಳು ಊತಕಗಳಾಗಿವೆ. ಅದು 
ಸ್ನಾಯುವಾಗಿರಬಹುದು, ನರತಂತುವಾಗಿರಬಹುದು, ಅಥವಾ ಸಂಪರ್ಕ ಎಳೆಗಳ 
ಊತಕವಾಗಿರಬಹುದು. ಊತಕಗಳಿಲ್ಲ ಸೇರಿ ಒಂದೊಂದು ಅಂಗಭಾಗವನ್ನೂ 
ರೂಪಿಸಿವೆ. ಅದು ಪಚನಾಂಗವಾಗಿರಬಹುದು; ಜನನಾಂಗವಾಗಿರಬಹುದು. 
ಎಲ್ಲ ಅಂಗಭಾಗಗಳು ಸೇರಿ ದೇಹದ ಒಂದೊಂದು ಕಾರ್ಯಕ್ಕೆ ಒಂದೊಂದು 
ವ್ಯವಸ್ಥೆಯಾಗಿ ರೂಪುಗೊಂಡಿವೆ. ಅವುಗಳೆಲ್ಲ ಸೇರಿದ ಮಾನವ ದೇಹ 
ಯಂತ್ರದಂತೆ ಕಾರ್ಯ ನಿರ್ವಹಿಸಬಲ್ಲದು. 


ನಮ್ಮ ದೇಹದ ಬೆಳವಣಿಗೆಯೊಟ್ಟಿಗೆ ಬೇರೆ ಬೇರೆ ಊತಕಗಳ ಮತ್ತು ಅಂಗ 
ಭಾಗಗಳ ಜೀವ ಕೋಶಗಳು ಭಿನ್ನಗೊಂಡು ತಮ್ಮ ಸಂಖ್ಯಾಭಿವೃದ್ದಿಯನ್ನು 
ಮಾಡುತವೆ. ದೇಹ ಸಂಪೂರ್ಣವಾಗಿ ಬೆಳೆವಣಿಗೆ ಹೊಂದಿದ ಮೇಲ ತಮ್ಮ 
ಕಾರ್ಯಕ್ರಿಯೆಯಿಂದ ಸವಕಳಿ ಹೊಂದಿದ ಜೀವಕೋಶಗಳನ್ನು ಕಳಚಿ ಅವುಗಳ 
ಸ್ಥಾನದಲ್ಲಿ ಹೊಸ ಕೋಶಗಳು ತುಂಬಿಕೊಳ್ಳುವ ಕಾರ್ಯ ಮಾತ್ರ ಜರುಗುತ್ತದೆ. 
ದೇಹದ ಬೆಳವಣಿಗೆಯ ನಿಯಂತ್ರಣ ದೇಹದ ಅಧೀನವರ್ತಿಯಾಗಿದ್ದು ಅದು 
ಒಂದು ನಿರ್ದಿಷ್ಟಗತಿಯಲ್ಲಿ ಮುಂದುವರಿಯುತ್ತದೆ. 


17 


ಆದರೆ ಗಂತಿ ಬೆಳವಣಿಗೆ ಜೀವಕೋಶಗಳ ಸಹಜ ಬೆಳವಣಿಗೆಯ 
ನಿಯಮಗಳಿಗೆ ವಿರುದ್ಧ. ಅಲ್ಲಿ ಜೀವಕೋಶಗಳು ಅಸಹಜವಾಗಿ ಯಾವ 
ನಿಯಂತ್ರಣಕ್ಕೊಳಪಡದೆ ಭಿನ್ನಗೊಂಡು ತಮ್ಮ ಸಂಖ್ಯಾಭಿವೃದ್ಧಿ ಮಾಡಿ ಬೆಳೆದು 
ತಮ್ಮ ಸುತ್ತಣ ಊತಕಗಳನ್ನು ನಾಶಪಡಿಸುತ್ತವೆ. ಅವು ಯಾವ ಅಡೆತಡೆಯಿಲ್ಲದೆ 
ಸ್ವೇಚ್ಛೆಯಿಂದ ಬೆಳೆದು ದೇಹದ ಸಹಜ ಊತಕಗಳ ಉಳಿವಿಕೆಗೆ ಬೇಕಾದ ಪುಷ್ಠಿಕರ 
ಅಂಶಗಳನ್ನು ಹೀರಿ ಅವುಗಳನ್ನು ನಾಶಪಡಿಸುತ್ತವೆ. 


ಗಂತಿಕೋಶಗಳು ದೇಹದ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿ 
ಬೆಳೆಯುವುದಿಲ್ಲ. ಅವು ತಮ್ಮ ಸುತ್ತಣ ಊತಕಗಳತ್ತಏಡಿಯ ಕಾಲುಗಳಂತೆ ಹರಡಿ 
ಬೆಳೆಯುತ್ತವೆ ಮತ್ತು ಆ ಊತಕಗಳ ಕಾರ್ಯವನ್ನು ಭಗ್ಗಗೊಳಿಸುತ್ತವೆ. ಅಲ್ಲದೆ 
ಗಂತಿ ಕೋಶದ ಕೆಲವು ಕಣಗಳು ಮೂಲಗಂತಿಯಿಂದ ಕಳಚಲ್ಪಟ್ಟು ರಕ್ತನಾಳ ಮತ್ತು 
ಹಾಲ್ರಸನಾಳಗಳ ಮುಖಾಂತರ ದೇಹದ ದೂರದೂರ ಪ್ರದೇಶಗಳಿಗೆ ಹರಡಿ ಅಲ್ಲಿ 
ತಮ್ಮ ಪ್ರತಿ ರೂಪವನ್ನುಂಟು ಮಾಡುತವೆ. ಅಲ್ಲಿ ಅವು ಸಹಜ ಜೀವಕೋಶಗಳ 


ಉಳಿವಿಕೆಗೆ ಮಾರಕವಾಗಿ ಪರಿಣಮಿಸುತವೆ. 


ಗಂತಿ ಕೋಶದ ಬೆಳವಣಿಗೆಯ ವೇಗಗತಿ ಗಂತಿಯಿಂದ ಗಂತಿಗೆ ವ್ಯತ್ಯಾಸವನ್ನು 
ತೋರಿಸುತ್ತದೆ. ಕೆಲವು ನಿಧಾನವಾಗಿ ಬೆಳೆದರೆ ಮತ್ತೆ ಕೆಲವು ತುಂಬ ವೇಗವಾಗಿ 
ಬೆಳೆಯುತ್ತವೆ, ಕೆಲವು ಗಾತ್ರದಲ್ಲಿ ಕಿರಿದಾಗಿದ್ದರೂ ಅವು ಬೇಗನೇ ತಮ್ಮ 
ಕೋಶಗಳನ್ನು ಕಳಚಿ ದೂರ ದೂರ ಪ್ರದೇಶಗಳಲ್ಲಿ ಮರಿಗಂತಿಗಳ ಬೆಳವಣಿಗೆಗೆ 
ಕಾರಣವಾಗಿ ಅಲ್ಲಿನ ಕಾರ್ಯಕ್ಕೆ ಭಂಗವನ್ನುಂಟು ಮಾಡಬಲ್ಲವು. 


18 


ಕ್ಯಾನರ್‌ ಬೆಳವಣಿಗೆಗೆ ಯಾವುದೇ ವರ್ಣ, ಬುಡಕಟ್ಟು ಇಲ್ಲವೆ ರಾಷ್ಟ್ರ 
ಹೊರತಾಗಿಲ್ಲ ಅದಕ್ಕೆ ಲಿಂಗ ಭೇದವಿಲ್ಲ ಜೀವರಾಶಿಯೆಲ್ಲವೂ ಅದಕ್ಕೆ 
ಈಡಾಗಬಲ್ಲದು. ಯಾವುದೇ ವಯಸಿನಲ್ಲಿ ಈ ರೋಗ ನಮ್ಮ ದೇಹದಲ್ಲಿ 
ಉಂಟಾಗುವ ಸಾವಿನ ನಾಲ್ಕನೆಯ ಮುಖ್ಯ ಕಾರಣ. ಗಂತಿಯು ದೇಹದ ಯಾವುದೇ 
ಅಂಗ ಭಾಗದಲ್ಲಿ ಬೆಳವಣಿಗೆ ಹೊಂದಬಹುದಾದರೂ ಕೆಲವೊಂದು ಭಾಗಗಳು 
ಅದು ಉಂಟಾಗುವ ಸಾಧ್ಯತೆಯನ್ನು ವಿಶೇಷವಾಗಿ ಪಡೆದಿವೆ. ಗಂಡಸರಲ್ಲಿ 
ಪಚನಾಂಗ, ಬಾಯಿ, ಉಸಿರಾಟ ಮಂಡಲಕ್ಕೆ ಸಂಬಂಧಿಸಿದ ಕ್ಯಾನರ್‌ ಹೆಚ್ಚಿದ್ದರೆ, 
ಸ್ತ್ರೀಯರಲ್ಲಿ ಗರ್ಭಕೋಶ ಮತು ಸನದ ಕ್ಯಾನ್ಸರ್‌ ಪ್ರಮಾಣ ಹೆಚ್ಚು 


ಅಕಾರಣ ರಕ್ತ ಸ್ರಾವ ಅಥವಾ ಒಸರಿಕೆ, ಸನ ಮತ್ತಿತರ ದೇಹ ಭಾಗಗಳಲ್ಲಿ 
ನೋವಿಲ್ಲದ ಗಂಟು, ಯೋಗ್ಯ ರೀತಿಯ ಚಿಕಿತ್ಸೆಯ ನಂತರವೂ ಮಾಯದೆ ಉಳಿದ 
ವ್ರಣ, ಮಲ ಮೂತ್ರ ವಿಸರ್ಜನೆಯ ಪದ್ಧತಿಯಲ್ಲಿ ಬದಲಾವಣೆ, ಗೊಗ್ಗರ ಧ್ವನಿ 
ಅಥವಾ ಕುಗ್ಗದ ಕೆಮ್ಮು ಅಪಚನ ಹಾಗೂ ನುಂಗುವ ತೊಂದರೆ, ದೇಹದಲ್ಲಿನ 
ನರೂಲಿ, ಮಚ್ಚೆಗಳ ಗಾತ್ರ ಮತ್ತು ಲಕ್ಷಣದಲ್ಲಿ ಏಕಾಏಕಿ ಬದಲಾವಣೆ. ಇವು 
ಕ್ಯಾನರ್‌ ರೋಗದ ಅಪಾಯಕಾರಿ ಸಂಕೇತಗಳೆಂದು ಜಗತ್ತಿನ ಎಲ್ಲಡೆ 
ಪರಿಗಣಿಸಲಾಗಿದೆ. ಈ ಗುಣಲಕ್ಷಣಗಳು ಕ್ಯಾನ್ಸರ್‌ ಇರುವಿಕೆಯನ್ನು ನೇರವಾಗಿ 
ಸೂಚಿಸುವುದಿಲ್ಲ ಆದರೆ ಅವು ಕ್ಯಾನರ್‌ ಬೆಳವಣಿಗೆಯ ಕುರುಹಾಗಿ 
ಪರಿಣಮಿಸಬಹುದಾದ ಸಾಧ್ಯತೆಯನ್ನು ಮಧ್ಯವಯಸ್ಸು ದಾಟದ ವ್ಯಕ್ತಿಯಲ್ಲಿ 
ಸೂಚಿಸಬಹುದಾದುದರಿಂದ ಅವುಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದಿದ್ದು ಅಂತಹ 
ಸಂಕೇತಗಳು ಎರಡು ವಾರಕ್ಕಿಂತ ಹೆಚ್ಚುಕಾಲ ಬದಲಾವಣೆ ಹೊಂದದೆ ಉಳಿದರೆ 
ವಿವರವಾದ ವೈದ್ಯ ಪರೀಕ್ಷೆಗೆ ಒಳಪಡುವುದು ಅತ್ಯಗತ್ಯವಾಗಿದೆ. 


19 


ಕ್ಯಾನರ್‌ ತನ್ನಗುಣಲಕ್ಷಣಗಳನ್ನು ಪ್ರಕಟಪಡಿಸುವ ಮುನ್ನವೇ ಗುರುತಿಸಲ್ಪಟ್ಟರೆ 
ಅದನ್ನು ಶಸ್ತ್ರಕ್ರ ಯೆಗೊಳಪಡಿಸಿ ಗುಣಪಡಿಸಬಹುದು. ಅಂತಹ ಸಾಧ್ಯತೆ ರೋಗ 
ಲಕ್ಷಣಗಳು ಗೋಚರಿಸಿದ ಮೇಲೆ ಕುಗ್ಗುತ್ತದೆ. ಅದರಿಂದಾಗಿ ಮಧ್ಯವಯಸನ್ನು 
ತಲುಪಿದವರು ಪ್ರತಿ ವರುಷ ವೈದ್ಯಕೀಯ ಪರೀಕ್ಷೆಗೊಳಪಡುವುದಕ್ಕೆ ಮಹತ್ವವನ್ನು 
ಕೊಡಲಾಗಿದೆ. ದೈಹಿಕ ಪರೀಕ್ಷೆ, ಎಕ್ಸ್‌-ಕಿರಣ ಪರೀಕ್ಷೆ, ರಕ್ತ ಹಾಗೂ ದೈಹಿಕ 
ಒಸರಿಕಗಳ ಲೇಪನ ಪರೀಕ್ಷೆಗಳು ರೋಗದ ಇರುವಿಕೆಯನ್ನು ತೋರಿಸಬಲ್ಲವು. 


ಕ್ಯಾನ್ಸರ್‌ ರೋಗದ ಬೆಳವಣಿಗೆ, ಪ್ರಾರಂಭದಲ್ಲಿ ಯಾರ ಗಮನವನ್ನೂ 
ಸೆಳೆಯದು. ಅನೇಕ ಬಾರಿ ಅದು ತೋರಿಸುವ ಸಂಕೇತಗಳು ಅಲಕ್ಷಿಸಲ್ಪಡುತವೆ. 
ರೋಗವು ತೀವ್ರ ಘಟ್ಟವನ್ನು ತಲುಪುವವರೆಗೂ ಇಲ್ಲವೆ ರೋಗ ದೇಹದ 
ಬೇರೊಂದು ಭಾಗಕ್ಕೆ ಹರಡಿ ಅಲ್ಲಿನ ಕಾರ್ಯ ವ್ಯತ್ಯಯದ ಲಕ್ಷಣಗಳು ತೋರಿ 
ಬರುವವರೆಗೂ ಕಾಲ ವಿಳಂಬವಾಗುವುದರಿಂದ ಚಿಕಿತ್ಸೆಗೆ ಬೇಕಾದ ಅತ್ಯಮೂಲ್ಯ 
ಸಮಯ ನಷ್ಟವಾಗಿ ಹೋಗುವುದು. ನೋವು ರೋಗದ ಪ್ರಾರಂಭದಲ್ಲಿ 
ಗೋಚರಿಸುವ ಲಕ್ಷಣವಲ್ಲ. ಅದು ರೋಗ ಸಾಕಷ್ಟು ವಿಸ್ತೃತವಾಗಿ ಬೆಳವಣಿಗೆ 
ಹೊಂದಿದ ಮೇಲೆ ತೋರಿಬರುತದೆ. 


ಜು ಬು 2 


20 


ಗರ್ಭಕಂಠದ ಕ್ಯಾನರ್‌ 


ಗರ್ಭಕಂಠದ ಕ್ಯಾನ್ಸರ್‌ ಸ್ತ್ರೀಯರಲ್ಲಿ ಸನದ ನಂತರ ತೋರಿಬರುವ 
ಎರಡನೆಯ ಬಹು ಮುಖ್ಯ ಕ್ಯಾನ್ಷರ್‌. ಅದು ಸ್ತ್ರೀಯರ ಜನನೇಂದ್ರಿಯದಲ್ಲಿ ಕಾಣ 
ಬರುವ  ಗಂತಿಗಳಲ್ಲೆಲ್ಲ ತೀರ ಸಾಮಾನ್ಯವಾದುದು. ನೋವಿನ 
ಸಂವೇದನೆಯನ್ನರಿಯುವ ನರತಂತುಗಳು ಆ ಪ್ರದೇಶದಲ್ಲಿ ಇಲ್ಲದಿರುವುದರಿಂದ 
ರೋಗ ಲಕ್ಷಣಗಳು ಬೆಳದು ಪ್ರಕಟಗೊಳ್ಳುವ ವೇಳೆಗೆ ರೋಗ ತುಂಬ 
ಮುಂದುವರಿದು ಪರಿಣಾಮಕಾರಿ ಚಿಕಿತ್ಸೆಯನ್ನು ಕೈಕೊಳ್ಳುವ ಸಾಧ್ಯತೆಯನ್ನು ದೂರ 
ಮಾಡಿರುತ್ತದೆ. ನಿಯಮಿತವಾಗಿ ಎಲ್ಲ ಸ್ತ್ರೀಯರು ಕಿಳ್ಗುಳಿ ಅಂಗಗಳ ಪರೀಕ್ಷೆ ಮತ್ತು 
ಗರ್ಭಕಂಠ ಹಾಗೂ ಯೋನಿಯಿಂದ ಸಂಗ್ರಹಿಸಿದ ಕೋಶಗಳ ಮಾದರಿ ಪರೀಕ್ಷೆಗೆ 
ಒಳಪಟ್ಟರೆ ಕ್ಯಾನರ್‌ ಪೂರ್ವರೂಪವನ್ನು ಗುರುತಿಸಿ, ಅವು ಕ್ಯಾನರ್‌ ಆಗಿ 
ಮಾರ್ಪಡುವ ಮೊದಲೇ ಚಿಕಿತ್ಸೆಗೆ ಒಳಪಡಿಸಬಹುದು. ಪ್ರಾರಂಭಿಕ ಹಂತದಲ್ಲಿಈ 
ರೋಗವನ್ನು ಗುರುತಿಸಬಹುದಾದರೂ, ಬಹು ಜನರು ಅದನ್ನು ಅಜ್ಞಾನ, 
ಸಂಕೋಚ ಪ್ರವೃತ್ತಿ ಮತ್ತು ಭಯದಿಂದ ಜೀವಕ್ಕೆ ಮಾರಕವಾಗುವಂತೆ 
ಬೆಳೆಯಗೊಡುತಾರೆ. 


ರಚನೆ 


ಗರ್ಭಕಂಠವು ಗರ್ಭಕೋಶದ ಕೆಳಗಿನ ಕಿರಿದಾದ ಭಾಗ, ಗರ್ಭಕೋಶವು 
ಪೇರು ಆಕೃತಿಯ ಟೊಳ್ಳಾದ ಕೋಶವಾಗಿದ್ದು ಅದು ಸ್ತ್ರೀಯ ಕೆಳ ಹೊಟ್ಟೆಯಲ್ಲಿ 
ಮೂತ್ರ ಕಂಕೋಶ ಮತ್ತು ನೆಟ್ಟಗರುಳ ಮಧ್ಯದಲ್ಲಿದೆ. ಗರ್ಭಕಂಠ ಕಾಲುವೆಯು 


ಯೋನಿಯಲ್ಲಿ ಬಾಯ್ದೆಗೆಯುತದೆ. 
21 


ಗಂತಿ ಬೆಳವಣಿಗೆ 


ಕ್ಯಾನರ್‌ ದೇಹದ ಯಾವುದೇ ಭಾಗದಲ್ಲಿತಲೆದೋರ ಬಹುದಾಗಿದ್ದು ಅಲ್ಲಿನ 
ಕೋಶಗಳು ಅಸಹಜಗೊಂಡು ಯಾವುದೇ ರೀತಿ ರಿವಾಜಿಗೆ ಒಳಪಡದೆ ತಮ್ಮ 
ಸಂಖ್ಯಾಭಿವೃದ್ಧಿಯನ್ನು ತೋರ್ಪಡಿಸಿ ಗಂಟಿನಂತೆ ಬೆಳೆಯುತವೆ. ಗರ್ಭಕಂಠ 
ಕೋಶಗಳು ಆರೋಗ್ಯದಿಂದಿರುವಾಗ ಸಾಮಾನ್ಯವಾಗಿ ತಮ್ಮ 
ಅಗತ್ಯಕ್ಕನುಗುಣವಾಗಿ ನಿಯಮಬದ್ಧವಾಗಿ ಎಭಜನೆಯನ್ನು ತೋರಿಸಬಲ್ಲವು. 
ಆದರೆ ದೇಹಕ್ಕೆ ಅಗತ್ಯವಿಲ್ಲದಿದ್ದರೂ ಅವು ವಿಭಜನೆಗೊಳ್ಳತೊಡಗಿದಾಗ ಅದು 
ಬೆಳೆದು ಗಂಟಾಗಿ, ಮಾರಕ ಗಂತಿಯಾಗಿ ಪರಿಣಮಿಸುವುದು. ಗಂತಿಕೋಶಗಳು 
ದೇಹದ ಬೇರೆ ಭಾಗಗಳತ್ತ ಚಾಚಿ ಹರಡಿ ಅವುಗಳನ್ನು ಭಗ್ಗಗೊಳಿಸಬಲ್ಲವು. ಅವು 
ಕಳಚಿ ಹಾಲ್ರಸನಾಳ, ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಭಾಗಗಳಿಗೆ 
ಅದರಲ್ಲೂ ಸಮೀಪದ ಹಾಲ್ರಸ ಗಂಟುಗಳು, ನೆಟ್ಟಗರುಳು, ಮೂತ್ರ ಕಂಕೋಶ 
ಬೆನ್ನೆಲು, ಶ್ವಾಸಕೋಶಗಳಿಗೆ ಹರಡಿ ಅಲ್ಲಿ ತಮ್ಮ ಪ್ರತಿರೂಪವನ್ನುಂಟು 
ಮಾಡಬಹುದು. 


ಈ ಸ್ಥಿತಿಯು ಹೆಚ್ಚು ಜೀವಗಳಿಗೆ ಜನ್ಮ ನೀಡಿದ ಮಧ್ಯ ವಯಸಿನ ಸ್ತ್ರೀಯರಲ್ಲಿ 
ಹೆಚ್ಚಾಗಿ ಗೋಚರಿಸುತದೆ. ಸಂಭೋಗ ಮತ್ತು ಹೆರಿಗೆಯಿಂದಾದ ಗಾಯ ಕಲೆ ಈ 
ತೊಂದರೆಯನ್ನುಂಟು ಮಾಡುವಲ್ಲಿ ಮುಖ್ಯ ಅಂಶಗಳೆಂದು ತೋರುತದೆ. 
ಪುರುಷನ ಲಿಂಗದ ಮುಂದೊಗಲಲ್ಲಾಗುವ ಜಿಡ್ಡಿನಂತಹ ಗಟ್ಟ ಸ್ರವಿಕೆ 


(ಲಿಂಗ ಮೇಧ) ಗಂತಿ ಜನಕವಾಗಿ ಕಾರ್ಯಮಾಡಬಹುದೆಂಬ ಸಂಶಯವೂ ಇದೆ. 


22 


ಗರ್ಭಕಂಠದ ಕ್ಯಾನರ್‌ ವಿಶೇಷವಾಗಿ ಮೇಲ ಚುಕ್ಕೆ ಕೋಶಗಳಿಂದ ರೂಪು 
ಗೊಳ್ಳುತದೆ. ಆ ತೆಳ್ಳನೆಯ ಚಪ್ಪಟೆಕೋಶಗಳು ಗರ್ಭಕಂಠದ ಮೇಲ್ಮೈ ಹಾಸನ್ನು 
ಉಂಟುಮಾಡುತದೆ. ಗಂತಿ ದೇಹದ ಇನ್ನೊಂದು ಭಾಗಕ್ಕೆ ಹರಡಿದಾಗ ಮರುಚಲ 
ಗಂತಿಯೂ ಅದೇ ರೀತಿಯ ಅಸಹಜ ಕೋಶಗಳನ್ನುತೋರ್ಪಡಿಸುತ್ತದೆ. 


ಗರ್ಭಕಂಠದ ಮೇಲ್ಭೈಯಲ್ಲಿರುವ ಕೋಶಗಳು ಕೆಲವೊಮ್ಮೆ 
ಗಂತಿಯಾಗಿರದಿದ್ದರೂ ಅಸಹಜವಾಗಿ ತೋರಿಬರಬಹುದು. ಗರ್ಭಕಂಠ 
ಕೋಶಗಳಲ್ಲಿ ಗೋಚರಿಸಿದ ಅಸಹಜ ಬದಲಾವಣೆಗಳು ವರುಷಗಳ ನಂತರ 
ನಿಧಾನವಾಗಿ ಗಂತಿಯಾಗಿ ಬದಲಾವಣೆಗೊಳ್ಳುವುದರ ಮೊದಲ ಹೆಜ್ಜೆಯೆಂದು 
ತಿಳಿಯಲಾಗಿದೆ. ಎಂದರೆ ಕೆಲ ಅಸಹಜ ಬದಲಾವಣೆಗಳು ಗಂತಿಯ ಪೂರ್ವ 
ರೂಪ : ಕಾಲ ಕಳೆದಂತೆ ಅವು ಗಂತಿಯಾಗಿ ಮಾರ್ಪಾಟುಗೊಳ್ಳಬಹುದು. 


ಗರ್ಭಕಂಠದ ಮೇಲ್ಮೈಯಲ್ಲಿ ಗೋಚರಿಸುವ ಅಸಹಜ ಕೋಶಗಳು ಎರಡು 
ಬಗೆಯವು : ಅವು ಕೆಳದರ್ಜೆಯ ಇಲ್ಲವೆ ಮೇಲ್ದರ್ಜೆಯ ಮೇಲ್ಮೈ ಚಿಕ್ಕವ್ರಣಗಳು. 


ಕೆಳದರ್ಜೆವ್ರಣಗಳು 


ಗರ್ಭಕಂಠದ ಮೇಲ್ವೈಕೋಶಗಳ ಗಾತ್ರ, ಆಕೃತಿ, ಮತ್ತು ಸಂಖ್ಯೆಯಲ್ಲಿ 
ತೋರಿಬರುವ ಪ್ರಾರಂಭಿಕ ಬದಲಾವಣೆಗಳು ತಂತಾನೆ ಮಾಯವಾಗಿ 
ಹೋಗಬಹುದಾದರೂ ಕೆಲವು ದೊಡ್ಡದಾಗಿ ಬೆಳೆಯುತವೆ. ಅವು ಅಸಹಜ ರೀತಿ 
ಬೆಳೆದು ಮೇಲ್ದರ್ಜೆವ್ರಣಗಳಾಗಿ ಪರಿಣಮಿಸುತ್ತವೆ. ಈ ರೀತಿಯ ಪೂರ್ವಭಾವಿ 
ಬದಲಾವಣೆಗಳು 25 ರಿಂದ 35 ವರ್ಷ ವಯಸ್ಸಿನ ಸ್ತ್ರೀಯರಲ್ಲಿ ಕಂಡು 


ಬರಬಹುದು. 
23 


ಮೇಲರ್ಜೆವ್ರಣಗಳು 


ಈ ಸನ್ನಿವೇಶದಲ್ಲಿ ಗಂತಿ ಪೂರ್ವರೂಪದ ಕೋಶಗಳು ಹೆಚ್ಚು 
ಸಂಖ್ಯೆಯಲ್ಲಿರುತವೆ. ಅವು ಸಹಜ ಕೋಶಗಳಿಗಿಂತ ಬೇರೆಯಾಗಿ ಕಾಣುತವೆ. ಈ 
ಬದಲಾವಣೆಗಳು ಕೆಳದರ್ಜೆ ಬದಲಾವಣೆಗಳಂತೆ ಗರ್ಭಕಂಠದ ಮೇಲ್ಫೈಗೆ 
ಮಾತ್ರ ಸೀಮಿತ. ಈ ಕೋಶಗಳು ಗಂತಿ ಕೋಶಗಳಾಗಿ ಗರ್ಭಕಂಠದ 
ಒಳಪದರುಗಳತ್ತ ಅನೇಕ ತಿಂಗಳು ಅಥವಾ ವರುಷಗಳು ಸಾಗಿ ಹೋಗುವುದಿಲ್ಲ. 
ಕ್ಯಾನ್ಸರ್‌ ತಾನು ಉದ್ಭವಗೊಂಡ ಕೋಶಗಳಿಗೆ ಮಾತ್ರ ಸೀಮಿತವಾಗಿ ಬೇರೆ 
ಕೋಶಗಳತ್ತ ಹರಡದು. ಈ ಬಗೆಯ ವ್ರಣಗಳು 30 ರಿಂದ 40 ವರ್ಷ ವಯಸಿನ 
ಸ್ತ್ರೀಯರಲ್ಲಿ ತೋರಿಬರಬಹುದು. 


ಅಸಹಜ ಕೋಶಗಳು ಗರ್ಭಕಂಠದ ಒಳಗೆ ಹರಡಿದರೆ ಇಲ್ಲವೆ ಬೇರೆ ಊತಕ 
ಅಥವಾ ಅಂಗಭಾಗಗಳಿಗೆ ಸಾಗಿದರೆ, ಅದು ಗರ್ಭಕಂಠದ ಕ್ಯಾನರ್‌ ಅಥವಾ 


ಹರಡಿಕೆಯ ಕ್ಯಾನ್ಸರ್‌. ಅದು 40 ವರ್ಷ ವಯಸ್ಸು ದಾಟದ ಸ್ತ್ರೀಯರಲ್ಲಿ ಕಂಡು 
ಬರುತದೆ. 


ಬೇಗ ಗುರುತಿಸುವುದು 


ನಿಯಮಿತವಾಗಿ ಎಲ್ಲಸ್ಟೀಯರೂ ಕಿಳ್ಳುಳಿಯ ಅಂಗ ಪರೀಕ್ಷೆಗೆ ಮತು ಜಾರ್ಜ್‌ 
ಪಾಪಾನಿಕೋಲೋ 1940 ರಲ್ಲಿ ಬಳಕೆಗೆ ತಂದ ಲೇಪದ ಪರೀಕ್ಷೆಗೆ (ಸಂಕ್ಷಿಪವಾಗಿ 
ಪಾಪ್‌ ಪರೀಕ್ಷೆ) ಒಳಪಟ್ಟರೆ, ಕ್ಯಾನರ್‌ ತೋರಿ ಬರುವ ಮೊದಲೇ ಅಸಹಜತೆಯನ್ನು 
ಗುರುತಿಸಿ ಚಿಕಿತೆಗೆ ಒಳಪಡಿಸಬಹುದು; ಹರಡಿಕೆಯ ಸಾಮಥಣ್ಯಹೊಂದಿದ ಅನೇಕ 


ಗಂತಿಗಳನ್ನು ಮೊಟಕುಗೊಳಿಸಬಹುದು. 
24 


ಕಿಳ್ಳುಳಿಯ ಪರೀಕ್ಷೆಯಲ್ಲಿ ಜನನಾಂಗಗಳು, ಮೂತ್ರ ಕೋಶ, ನೆಟ್ಟಗರುಳು 
ಪರೀಕ್ಷೆಗೊಳಪಡುತವೆ. ಜನನಾಂಗದ ಗಾತ್ರ, ಆಕೃತಿಯಲ್ಲಿ ಏನಾದರೂ 
ಬದಲಾವಣೆಯಾಗಿದೆಯೋ ಹೇಗೆಂಬುದನ್ನು ತಿಳಿಯಲಾಗುತ್ತಿದೆ. ಒಳಗನ್ನಡಿ 
ಸಹಾಯದಿಂದ ಯೋನಿಯನ್ನು ಅಗಲಿಸಿ ಯೋನಿಯ ಮೇಲ್ಭಾಗ ಮತ್ತು 
ಗರ್ಭಕಂಠವನ್ನು ವೈದ್ಯ ವೀಕ್ಷಿಸುತಾನೆ. 


ಪಾಪ್‌ ಪರೀಕ್ಷೆ ನೋವನ್ನುಂಟು ಮಾಡದ, ನಂಬಿಕೆಗೆ ಅರ್ಹವಾದ ಸರಳ 
ಪರೀಕ್ಷೆ. ಅದರ ಮೂಲಕ ಗರ್ಭಕಂಠದ ಒಳಗೆ ಮತ್ತುಸುತ್ತ ಅಸಹಜ ಕೋಶಗಳು 
ಇವೆಯೋ ಹೇಗೆಂಬುದನ್ನು ನಿರ್ಧರಿಸಬಹುದು. ಸ್ತ್ರ ರಜಸ್ವಲೆಯಾಗಿರದ 
ಕಾಲದಲ್ಲಿ ಈ ಪರೀಕ್ಸೆಗೊಳಪಡಬಹುದು. ಆಕೆಯ ರಜ ಚಕ್ರದ ಮೊದಲ ದಿನದ 
ನಂತರ 10 ರಿಂದ 20 ದಿನಗಳ ಮಧ್ಯಂತರ ಈ ಬಗೆಯ ಪರೀಕ್ಷೆಗೆ ಅತ್ಯುತ್ತಮ ಕಾಲ. 
ಈ ಪರೀಕ್ಷೆ ಕೈಕೊಳ್ಳುವ ಹಿಂದಿನ ಎರಡು ದಿನಗಳು ಯೋನಿ ಮತ್ತು 
ಗರ್ಭಕೋಶವನ್ನು ನೀರಿನಿಂದ ಇಲ್ಲವೆ ಔಷಧ ಮಿಶ್ರಿತ ದ್ರವದಿಂದ 
ತೊಳೆಯಬಾರದು ಅಥವ ವೀರ್ಯನಾಶಕ ನೊರೆ, ಕೆನೆ ಅಥವ ಜೆಲ್ಲಿಯನ್ನು ಇಲ್ಲವೆ 
ಯೋನಿ ಔಷಧಗಳನ್ನು ಬಳಸಬಾರದು. ಹಾಗೆ ಮಾಡಿದಲ್ಲಿ ಅದು ಯಾವುದೇ 
ಅಸಹಜ ಕೋಶಗಳನ್ನು ತೊಳೆದು ಹಾಕುವುದು ಇಲ್ಲವೆ ಅಸಹಜ ಕೋಶಗಳನ್ನು 
ಮರೆಮಾಡುವುದು. 


ಚಮಚಾಕಾರಿ ಚಪ್ಪಟೆ ಮರ ಹೆರಕವನ್ನು ಬಳಸಿ ಗರ್ಭಕಂಠ ಮತ್ತುಮೇಲಿನ 
ಯೋನಿಯ ಕೋಶ ಮಾದರಿಯನ್ನು ಹೆರೆದು ಸಂಗ್ರಹಿಸಲಾಗುವುದು. ಈ 
ಕೋಶಗಳನ್ನು ಗಾಜಿನ ಫಲಕದ ಮೇಲಿರಿಸಿ, ಅವುಗಳಲ್ಲಿ ಅಸಹಜ 


ಬದಲಾವಣೆಗಳೇನಾದರೂ ಇವೆಯೋ ಹೇಗೆಂಬುದನ್ನು ನಿರ್ಧರಿಸಲು 
25 


ಪ್ರಯೋಗ ಶಾಲೆಗೆ ಕಳುಹಿಸಿ ಪರೀಕ್ಷೆ ಮಾಡಲಾಗುವುದು. ಅಲ್ಲಿ ಉಂಟಾದ 
ಬದಲಾವಣೆಗಳನ್ನು ಬೆಥೆಸ್ತಾ ವಿಧಾನದ ಮೂಲಕ ಕೆಳ ಅಥವಾ ಮೇಲ್ದರ್ಜೆ 
ಮೇಲ ಚಕ್ಕೆ ವ್ರಣಗಳು ಎಂದು ವಿಂಗಡಿಸಲಾಗುವುದು. 


ಲಕಣಗಳು 
[50% 


ಗರ್ಭಕಂಠದಲ್ಲಿನ ಕ್ಯಾನ್ಸರ್‌ ಪೂರ್ವರೂಪ ಬದಲಾವಣೆಗಳು 
ಸಾಮಾನ್ಯವಾಗಿ ಯಾವುದೇ ಬಗೆಯಾದ ನೋವನ್ನುಂಟು ಮಾಡುವುದಿಲ್ಲ ಅಲ್ಲದೆ 
ಯಾವುದೇ ಬಗೆಯಾದ ಲಕ್ಷಣಗಳನ್ನೂ ತೋರಿಸುವುದಿಲ್ಲ. ಸ್ತ್ರ ಕಿಳ್ಳುಳಿ ಅಂಗಗಳ 
ಪರೀಕ್ಷೆ ಮತ್ತು ಪಾಪ್‌ ಪರೀಕ್ಷೆಗೆ ಒಳಪಡದಿದ್ದರೆ ಅದನ್ನು ಗುರುತಿಸಲೂ ಆಗದು. 
ಗರ್ಭಕಂಠದ ಅಸಹಜ ಕೋಶಗಳು ಗಂತಿಯಾಗಿ ಮಾರ್ಪಡುವವರೆಗೂ ಮತ್ತು 
ಸಮೀಪದ ಊತಕಗಳತ್ತ ಹರಡುವವರೆಗೂ ಲಕ್ಷಣಗಳು ಸಾಮಾನ್ಯವಾಗಿ 
ತೋರಿಬರುವುದಿಲ್ಲ ಆ ಬಗೆಯ ವೈಪರೀತ್ಯ ಉಂಟಾದಾಗ ಮುಖ್ಯವಾಗಿ 
ತೋರಿಬರುವ ಲಕ್ಷಣವೆಂದರೆ ಅಸಹಜ ರೀತಿಯಲ್ಲಿ ರಕ್ತ ಸ್ರಾವ. ರಕ್ತ ಸ್ರಾವ 
ನಿಯಮಿತವಾಗಿ ಉಂಟಾಗುವ ರಜಚಕ್ರದ ಮಧ್ಯ ಪ್ರಾರಂಭವಾಗಿ ನಿಲ್ಲಬಹುದು 
ಅಥವಾ ಸಂಭೋಗದ ನಂತರ ಉಂಟಾಗಬಹುದು. ರಕ್ತ ಸ್ರಾವ 
ಸಾಮಾನ್ಯಕ್ಕಿಂತಲೂ ಹೆಚ್ಚು ಕಾಲಾವಧಿಯದು ಮತ್ತು ಹೆಚ್ಚು ಪ್ರಮಾಣದಲ್ಲಿ 
ಉಂಟಾಗುವಂತಹುದು. ಶಾಶ್ವತವಾಗಿ ಮುಟ್ಟು ನಿಂತು ಹೋದ ಮೇಲೂ 
ರಕ್ತಸ್ರಾವ ತೋರಿಬರುವುದು ಅದರ ಲಕ್ಷಣವಾಗಿರಬಹುದು. ಯೋನಿಯಿಂದ 
ಉಂಟಾಗುವ ಬಿಳಿಸೆರಗು ಅದರ ಮತ್ತೊಂದು ಲಕ್ಷಣವಾಗಿ ತೋರಿಬರಬಹುದು. 


ಸಾಮಾನ್ಯವಾಗಿ ಗಂತಿಯು ಯೋನಿಯತ್ತಣ ಗರ್ಭಕಂಠದಲ್ಲಿ 


ಉದ್ಭವಿಸುತ್ತದೆ. ಅದು ಹೂಕೋಸಿನಂತೆ ಮುಂದಕ್ಕೆ ಚಾಚಿ ಬೆಳೆಯ ಬಹುದು 
26 


ಇಲ್ಲವೆ ವೆ ಹುಣ್ಣಾಗ ಬಹುದು (ಚಿತ್ರ 4) ಅನಂತರ ಬೆಳವಣಿಗೆಯು ಯೋನಿ ಅಥವಾ 
ಗರ್ಭಕೋಶ ಹಾಗೂ ಅದರ ಸುತ್ಮಣ ಪ್ರದೇಶದತ್ತ ಹರಡುತ್ತದೆ. ಬೆಳೆದ ಗಂತಿಯ 


ಮೇಲ ಕೋಶಗಳ ನಾಶದಿಂದ ದುರ್ವಾಸನೆ, ರಕ್ತ ಮಿಶ್ರಿತ ದ್ರವದ ವಿಸರ್ಜನೆ 
ತೋರಿಬರಬಹುದು. '" ದೇಹದ ಸವಕಳಿಯಿಂದ ತೂಕದ 
ಇಳುವರಿಯುಂಟಾಗುತದೆ. ನೋವು ರೋಗ ತುಂಬ ಮುಂದುವರೆದ ಘಟ್ಟದಲ್ಲಿ 
ತೋರಿಬರುತದೆ. ಸುತ್ತಣ ಪ್ರದೇಶದತ್ತ ಉಂಟಾದ ಗಂತಿಯ ಹರಡಿಕೆ ತೊಡೆ 
ಮತ್ತು ಬೆನ್ನಲ್ಲಿ ತೀವ್ರ ತೆರನಾದ ನೋವನ್ನುಂಟು ಮಾಡುತದೆ. 


ಬಾ 


ಸಿ 


ಗ... 16 
ಚಿತ್ರ 4 : ಗರ್ಭ ಕಂಠದಿಂದ ಬೆಳೆದ ಗಂತಿ 
21 


ಈ ಎಲ್ಲ ಲಕ್ಷಣಗಳು ಗಂತಿಯಿಂದ ಇಲ್ಲವೆ ಬೇರೆ ಕಾರಣಗಳಿಂದ 
ಉಂಟಾಗಿರಬಹುದು. ಅದನ್ನು ವೈದ್ಯ ಪರೀಕ್ಷೆಯಿಂದ ಖಚಿತಪಡಿಸಿ 
ಕೊಳ್ಳಬಹುದು. ಗಂತಿ ತಗಳ ಸುಲಭವಾಗಿ ಭಿನ್ನಗೊಳ್ಳುವುದರಿಂದ ಆ 
ಪ್ರದೇಶವನ್ನು ಸ್ಪರ್ಶಿಸಿದಾಗ ರಕ್ತೋದ್ರೇಕವಾಗುತ್ತದೆ. ರೋಗ ಮುಂದುವರಿದಂತೆ 
ಗರ್ಭಕಂಠ ಸುತ್ತಣ ಭಾಗದೊಟ್ಟಿಗೆ ಭದ್ರವಾಗಿ ಅಂಟಿಕೊಳ್ಳುತ್ತದೆ. ರೋಗ 
ಲಕ್ಷಣಗಳು ತೋರಿಬಂದ ಹದಿನೆಂಟು ತಿಂಗಳಲ್ಲಿ ಚಿಕಿತೆಯಿಲ್ಲವಾದಲ್ಲಿ 
ಸಾವುಂಟಾಗುತದೆ. 


ರೋಗವಿಧಾನ 


ಗರ್ಭಕಂಠದಲ್ಲಿ ಉಂಟಾಗಿರುವ ಅಸಹಜ ಬದಲಾವಣೆಗಳನ್ನು ಕಿಳ್ಗುಳಿಯ 
ಪರೀಕ್ಷೆ ಮತ್ತು ಪಾಪ್‌ ಪರೀಕ್ಷೆಯಿಂದ ವೈದ್ಯ ತಿಳಿದುಕೊಳ್ಳುತಾನೆ. ಈ ಪರೀಕ್ಷೆಗಳು 
ಸೋಂಕು ಇರುವಿಕೆಯನ್ನು ತೋರಿಸಿದರೆ ಅದರ ಚಿಕಿತ್ಸೆ ಮಾಡಿ ನಂತರ ಪಾಪ್‌ 
ಪರೀಕ್ಷೆಯನ್ನು ಮಾಡುತ್ತಾನೆ. ಬೆಳಕಿನಡಿಯಲ್ಲಿ ಯೋನಿ, ಗರ್ಭಕಂಠವನ್ನು 
ದೊಡ್ಡದಾಗಿ ತೋರಿಸುವ ಒಳಾಂಗದರ್ಶಕದಿಂದ ಗರ್ಭಕಂಠದಲ್ಲಿ 
ಅಸಹಜವಾದುದೇನಾದರೂ ಇದೆಯೇ ಹೇಗೆಂಬುದನ್ನು ಪರಿಶೀಲಿಸಲಾಗುತದೆ. 


ಆ ದರ್ಶಕದ ಮೂಲಕ ಗರ್ಭಕಂಠವನ್ನು ವೀಕ್ಷಿಸಿ ಗರ್ಭಕಂಠಕ್ಕೆ 
ಅಯೋಡಿನ್‌ ದ್ರಾವಕವನ್ನು ಲೇಪಿಸಲಾಗುವುದು (ಶಿಲ್ಲರ್‌ ಪರೀಕ್ಷೆ). ಅದರಿಂದ 
ಆರೋಗ್ಯದಿಂದಿರುವ ಕೋಶಗಳು ಕಂದು ಬಣ್ಣವನ್ನುತಳೆದರೆ ಅಸಹಜ ಕೋಶಗಳು 
ಬಿಳಿ ಇಲ್ಲವೆ ಹಳದಿ ಬಣ್ಣವನ್ನು ಪಡೆಯುತವೆ. 


28 


ಸಾಮಾನ್ಯವಾಗಿ ಲೋಳರೆಯ ಮೇಲ್ಭೈಯಲ್ಲಿ ಸವಕಳಿ ಹೊಂದಿದ ಹಳೆಯ 
ಕೋಶಗಳು ಉದುರಿಬಿದ್ದುಎಳೆಯ ಹೊಸ ಕೋಶಗಳಿಗೆಡೆಮಾಡಿ ಕೊಡುತ್ತವೆ. ಈ 
ಕ್ರಿಯೆ ನಿರಂತರವಾಗಿ ಸಾಗುತ್ತದೆ. ಈ ರೀತಿ ಹೊರ ಚೆಲ್ಲಲಡುವ ಕೋಶಗಳನ್ನು 
ಪಾಪ್‌ ಪರೀಕ್ಷೆಗೊಳಪಡಿಸಿ ಅವು ಗಂತಿ ಕೋಶಗಳೋ ಹೇಗೆಂಬುದನ್ನು 
ತಿಳಿಯಬಹುದು. ಗರ್ಭಕಂಠದ ಸ್ಪವಿಕೆಯನ್ನು ಅಥವಾ ಯೋನಿ ಹಾಗೂ 
ಗರ್ಭಕಂಠದ ಬೇರೆ ಬೇರೆ ಭಾಗಗಳ ಮೇಲ್ಮೈಯನ್ನು ಮೆಲ್ಲಗೆ ಹೆರೆದು ತೆಗೆದು 
ಅದನ್ನು ಗಾಜಿನ ಫಲಕದ ಮೇಲೆ ಹರಡಿ ಅದಕ್ಕೆ ಪಾಪಾನಿಕೋಲೋ ವಿಧಾನದಿಂದ 
ವರ್ಣಲೇಪನ ಕೊಟ್ಟು ಗಂತಿ ಕೋಶಗಳ ಇರುವಿಕೆಯ ಬಗೆಗೆ ಪರೀಕ್ಲೆ ಮಾಡಬೇಕು. 
35 ವರುಷ ವಯಸನ್ನು ದಾಟಿದ ಎಲ್ಲಮಹಿಳೆಯರು ಪ್ರತಿ ವರುಷ ಈ ಪರೀಕ್ಷೆಯನ್ನು 
ಕೈಕೊಳ್ಳಬೇಕು. ವೆಚ್ಚವಿಲ್ಲದ ಈ ಪರೀಕ್ಷೆಯು ಗರ್ಭಕೋಶ ಮತ್ತು ಗರ್ಭಕಂಠದ 
ಗಂತಿಯ ಇರುವಿಕೆಯನ್ನುತೋರಿಸುತ್ತದೆ. ಅಲ್ಲದೆ ಯಾವ ಗುಣಲಕ್ಷಣಗಳು ಇನ್ನೂ 
ಪ್ರಕಟಗೊಂಡಿರದ ಕಾಲದಲ್ಲಿ ಚಿಕಿತ್ಸೆಯನ್ನು ಕೈಕೊಳ್ಳುವ ಅವಕಾಶವನ್ನು 
ಕೊಡುತ್ತದೆ. 


ಮುಟ್ಟು ಶಾಶ್ವತವಾಗಿ ನಿಲುಗಡೆಯಾದ ಮೇಲೆ ಯೋನಿಯ ಮೂಲಕ 
ಆಗಾಗ್ಗೆ ಉಂಟಾಗುವ ರಕಸ್ರಾವ ಅಥವಾ ಸಂಬೋಗದ ನಂತರ ಉಂಟಾಗುವ 
ರಕಸ್ಪಾವ ಇದ್ದಾಗ ಗರ್ಭಕಂಠದ ಎವರ ಪರೀಕ್ಷೆ ಅತ್ಯಗತ್ಯ. ಗರ್ಭಕಂಠದ ಸವಕಳಿ, 
ಗಂಟು ಮತ್ತುಅಳಿದುಳಿದ ಗರ್ಭದಂಶಗಳು ಯೋನಿಯಿಂದ ರಕಸ್ರಾವವನ್ನುಂಟು 
ಮಾಡಬಹುದು. ಹಾಗಾಗಿ ರಕೋದ್ರೇಕದ ಸನ್ನಿವೇಶಗಳಲ್ಲ ಗಂತಿಯಿಂದ 
ಉಂಟಾದುದಲ್ಲ, ಕೂಡಲೇ ಪರೀಕ್ಷೆಯಿಂದ ಗಂತಿಯ 


ಬೆಳವಣಿಗೆಯಿಲ್ಲದಿರುವುದನ್ನು ಖಚಿತಪಡಿಸಿ ಕೊಳ್ಳಬೇಕು. ಅನೇಕರು ಆ ರೀತಿ 
29 


ಪರೀಕ್ಷೆಗೊಳಪಡಲು ನಿರಾಕರಿಸಿ ಗಂತಿಯು ಯಾವ ಅಡೆತಡೆಯಿಲ್ಲದೆ 
ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟು ಅದರಿಂದ ಉದ್ಭವಿಸುವ ಎಲ್ಲದುರ್ಬರ 
ಸ್ಥಿತಿಯನ್ನು ಅನುಭವಿಸುತಾರೆ. 


ಗಂತಿಯಿರುವಿಕೆಯನ್ನು ನಿರ್ಧರಿಸಲು ಕೆಲವೊಮ್ಮೆ ವಿಶೇಷ ಪರೀಕ್ಷೆಗಳು 
ಅಗತ್ಯವೆನಿಸಬಹುದು. ಗರ್ಭಕಂಠದ ಊತಕದ ತುಣುಕನ್ನು ಕತರಿಸಿ ತೆಗೆದು 
(ಬಯಾಪ್ಪಿ) ಪರೀಕ್ಷೆಗೊಳಪಡಿಸಬಹುದು. ಈ ಬಗೆಯ ಚಿಕ್ಕ ಶಸ್ತ್ರಕ್ರಿಯೆಗೆ ಸ್ಥಳಿಕ 
ಆರಿವಳಿಕೆ ಮಾಡಬೇಕು. ಕೆಲವೊಮ್ಮೆ ಗರ್ಭಕಂಠದ ದ್ವಾರವನ್ನು ಚಿಕ್ಕ ಚಮಚಾಕಾರ 
ಹೆರಗತ್ತಿಯಿಂದ ಸ್ವಲ್ಪ ಹೆರೆದು ತೆಗೆದು ಪರೀಕ್ಷೆಗೊಳಪಡಿಸಬಹುದು. ಈ ಎಲ್ಲ 
ಪರೀಕ್ಷೆಗಳು ಗರ್ಭಕಂಠದ ಮೇಲ್ಮೈಯಲ್ಲಿ ಅಸಹಜ ಕೋಶಗಳು ಇವೆ ಎಂಬುದನ್ನು 
ಖಚಿತವಾಗಿ ತೋರಿಸಲಿಕ್ಕಿಲ್ಲ ಆಗ ವೈದ್ಯ ಶಂಕು ಆಕೃತಿಯಷ್ಟು ಊತಕವನ್ನು 
ಕೊಯ್ದು ತೆಗೆದು ಪರೀಕ್ಷೆ ಮಾಡಬೇಕಾಗುವುದು. ಅಸಹಜ ಕೋಶಗಳು 
ಗರ್ಭಕಂಠದ ಮೇಲ್ಮೈ ಕೆಳಗೆ ಹರಡಿವೆಯೋ ಹೇಗೆಂಬುದಕ್ಕೆ ಅದು ಉತರ 
ಕೊಡಬಹುದು. 


ಕೆಲವೊಮ್ಮೆ ಈ ಬಗೆ ಶಂಕು ಕೊಯೆಗೆತವನ್ನು ಗಂತಿಪೂರ್ವ ಸನ್ನಿವೇಶದಲ್ಲಿ 
ಅಸಹಜವಾಗಿ ತೋರುವ ಇಡೀ ಪ್ರದೇಶವನ್ನು ತೆಗೆದುಹಾಕಲು ಚಿಕಿತ್ಸೆಯನ್ನಾಗಿ 
ಬಳಸಬಹುದು. ಕೆಲವೊಮ್ಮೆ ಅಸಹಜ ಪಾಪ್‌ ಪರೀಕ್ಷೆ ಅಥವ ಸ್ತ್ರೀ 
ತೋರ್ಪಡಿಸುತ್ತಿರುವ ಲಕ್ಷಣಗಳು ಗರ್ಭಕಂಠದ ಅಥವಾ ಗರ್ಭಕೋಶದ 
ಒಳಪದರ ತೊಂದರೆಯಿಂದ ಉಂಟಾಗಿವೆಯೋ ಹೇಗೆಂಬುದರ ಬಗ್ಗೆ ಸರಿಯಾದ 
ಉತರ ನೀಡಲಿಕ್ಕಿಲ್ಲ ಅಂತಹ ಸನ್ನಿವೇಶದಲ್ಲಿ ವೈದ್ಯ ಅಗಲಿಸಿ ಹೆರೆದು ತೆಗೆಯುವ 


30 


(ಡಿ ಮತ್ತು ಸಿ) ಚಿಕ್ಕ ಶಸ್ತ್ರ ಚಿಕಿತ್ಸೆ ಮಾಡಬೇಕಾಗುವುದು. ಆಗ ಗರ್ಭಕಂಠದ 
ದ್ವಾರವನ್ನು ಅಗಲಿಸಿ ಗರ್ಭಕಂಠ ಕಾಲುವೆ ಮತ್ತು ಗರ್ಭ. ಕೋಶದ ಒಳಪದರ 
ಅರಿವಳಿಕೆ ಮಾಡಿ ಹೆರೆದು ತೆಗೆದು ಪರೀಕ್ಷೆಗೊಳಪಡಿಸ ಬೇಕಾಗುತ್ತದೆ. 


ಚಿಕಿತೆ 


~ 


ಗಂತಿಪೂರ್ವ ಸನ್ನಿವೇಶ : ಗಂತಿಪೂರ್ವ ಸನ್ನಿವೇಶದ ಚಿಕಿತ್ಸೆ ಅನೇಕ ಅಂಶಗಳನ್ನು 
ಆಧರಿಸಿದೆ. ಅಲ್ಲಿ ತೋರಿಬರುವ ವ್ರಣ ಕೆಳದರ್ಜೆಯದೋ, 
ಮೇಲ್ದರ್ಜೆಯದೋ, ಮತ್ತೆ ಸ್ತ್ರೀ ಮಕ್ಕಳನ್ನು ಪಡೆಯಲು ಇಚ್ಛಿಸುತಾಳೋ ಹೇಗೆ, 
ಆಕೆಯ ವಯಸ್ಸು ಮತ್ತು ದೈಹಿಕ ಆರೋಗ್ಯವನ್ನವಲಂಬಿಸಿ ಚಿಕಿತ್ಸೆಯ ವಿಧಾನವನ್ನು 
ನಿರ್ಧರಿಸಲಾಗುತದೆ. ಕೆಳ ದರ್ಜೆ ವ್ರರ್ಣವಿದ್ದಲ್ಲಿ ಅದಕ್ಕೆ ಮತ್ತೇನೂ ಚಿಕಿತ್ಸೆ 
ಬೇಕಾಗದು. ಅದರಲ್ಲೂ ಅಸಹಜ ಪ್ರದೇಶದ ಬಯುಪ್ತಿ ಕಾಲದಲ್ಲಿ ಅದನ್ನು 

ಸಂಪೂರ್ಣವಾಗಿ ತೆಗೆದು ಹಾಕಿದ್ದಲ್ಲಿ ಆ ಮೇಲೆ ಆಕೆ ನಿಯಮಿತವಾಗಿ ಪಾಪ್‌ 


ಪರೀಕ್ಷೆಗೆ ಹಾಗೂ ಕಿಳುಳಿಯ ಪರೀಕ್ಷೆಗೆ ಒಳಪಡಬೇಕು. 


ಶೈತ್ಯೀಕರಣದಿಂದ ಇಲ್ಲವೆ ಸುಟ್ಟು ಅಥವಾ ಲೇಸರ್‌ ಬಳಸಿ ಸುತ್ತಣ 
ಆರೋಗ್ಯಕರ ಉಊತಕಗಳಿಗೆ ಧಕ್ಕೆ ಯಾಗದಂತೆ ಅಸಹಜ ಪ್ರದೇಶವನ್ನು 
ನಾಶಪಡಿಸಬಹುದು. ಮುಂದೆ ಮಕ್ಕಳನ್ನು ಅಪೇಕ್ಷಿಸದ ಸ್ತ್ರೀಯಲ್ಲಿ ಅಸಹಜ 
ಕೋಶಗಳು ಗರ್ಭಕಂಠದ ದ್ವಾರದ ಒಳಗೆ ತೋರಿಬಂದರೆ ಗರ್ಭಕೋಶವನ್ನು 
ತೆಗೆದುಹಾಕಬೇಕಾಗುವುದು. 


ಗಂತಿ ಚಿಕಿತ್ಸೆ 


ಗಂತಿಯಿರುವ ಸ್ಥಳ ಮತ್ತು ಅದರ ಗಾತ್ರ, ರೋಗದ ಘಟ್ಟ ಸ್ತ್ರೀ ವಯಸ್ಸು 
ಮತ್ತು ಆರೋಗ್ಯವನ್ನಾಧರಿಸಿ ಚಿಕಿತ್ಸೆಯನ್ನು ಕೈಕೊಳ್ಳಲಾಗುತದೆ. ಗಂತಿ ಬೇರೆ ಕಡೆ 
ಹರಡಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಪ್ರಯತ್ನಿಸಲಾಗುವುದು. 
ಮೂತ್ರಕೋಶ, ನೆಟ್ಟಗರುಳು ಪರೀಕ್ಷೆ, ಎದೆ ಎಕ್‌-ಕಿರಣ ಪರೀಕ್ಷೆ, ಬೇರಿಯಂ 
ಎನಿಮಾ, ರಕದ ಮೂಲಕ ಅಪಾರದರ್ಶಕ ದ್ರವ ನೀಡಿ ಮೂತ್ರ ಜನಕಾಂಗಗಳ 
ಪರೀಕ್ಷೆ, ಶಬ್ದಾತೀತ ತರಂಗ ಪರೀಕ್ಷೆಗಳು ಈ ದಿಶೆಯಲ್ಲಿ ಸಹಾಯಕ. ಕ್ಯಾನರ್‌ ಇದೆ 
ಎಂದು ದೃಢಪಟ್ಟಾಗ ವ್ಯಕ್ತಿ ಮತ್ತು ಕುಟುಂಬ ವರ್ಗ ಆಘಾತ ಮತ್ತು ಒತ್ತಡವನ್ನು 


ಸಹಜ ಪ್ರತಿಕ್ರಿಯೆಯಾಗಿ ತೋರಿಸುತಾರೆ. 


ಪ ರೋಗಕ್ಕೆ ಶಸ್ತ್ರಚಿಕಿತ್ಸೆ ಅತ್ಯುತ್ತಮ ಸಾಧನ. ಉಳಿದ ಚಿಕಿತ್ಸಾ ವಿಧಾನಗಳು 
ಎಕಿರಣ ಚಿಕಿತ್ಸೆ ರಸಾಯನ ಚಿಕಿತ್ಸೆ ಮತ್ತು ಜೈವಿಕ ಚಿಕಿತ್ಸೆ 


ಶಸ್ತ್ರ ಚಿಕಿತ್ಸೆಯಿಂದ ಗರ್ಭಕಂಠದಲ್ಲಿ ಅಥವಾ ಅದರ ಬಳಿ ಇರುವ ಅಸಹಜ 
ಊತಕವನ್ನು ತೆಗೆದುಹಾಕಲಾಗುವುದು. ಗರ್ಭಕಂಠದ ಮೇಲ್ಮೈಗೆ ಮಾತ್ರ ವ್ರಣ 
ಸೀಮಿತವಾಗಿದ್ದರೆ ಅದನ್ನು ಶೈತ್ಯೀಕರಣಗೊಳಿಸಿ, ಇಲ್ಲವೆ ಸುಟ್ಟು ಗಂತಿಕೋಶಗಳನ್ನು 
ನಾಶಪಡಿಸಬಹದು. ಗಂತಿ ಕೋಶಗಳು ಗರ್ಭಕಂಠದಡಿಯ ಒಳಪ್ರದೇಶಕ್ಕೆ ಹರಡಿ 
ಬೇರೆ ಕಡೆ ಅದರ ಇರುವಿಕೆಯಿಲ್ಲವಾಗಿದ್ದರೆ ಗಂತಿಯನ್ನು ತೆಗೆದುಹಾಕಿ 
ಗರ್ಭಕೋಶವನ್ನು ಉಳಿಸಬಹುದು. ರೋಗ ಬೇರೆಡೆ ಹರಡಿದ್ದರೆ, ಸ್ತೀ ಮತ್ತೆ 
ಮಕ್ಕಳನ್ನು ಅಪೇಕಿಸದಿದರೆ ಗರ್ಭಕೋಶವನ್ನು ಗರ್ಭಕಂಠದೊಡನೆ ತೆಗೆದು 


ಖು ಎ 


32 


ಹಾಕಲಾಗುವುದು. ಕೆಲವೊಮ್ಮೆ ಗರ್ಭನಾಳ ಮತ್ತು ಅಂಡಾಶಯಗಳನ್ನು, ಸ್ಥಳಿಕ 
ಹಾಲ್ರಸ ಗಂಟುಗಳನ್ನುತೆಗೆಯಬೇಕಾಗಬಹುದು. 


ಮೊದಲ ಘಟ್ಟದಲ್ಲಿ ಚಿಕಿತೆಗೊಳಪಡದೆ ರೋಗ ತೀರ ಮುಂದುವರಿದ 
ಸನ್ನಿವೇಶದಲ್ಲಿ ವಿಕಿರಣ ಚಿಕಿತ್ತೆಯನ್ನು ಕಿಳ್ಳುಳಿಯ ಪ್ರದೇಶಕ್ಕೆ ಕೊಡಬೇಕಾಗುವುದು. 
ವಿಕಿರಣ ಚಿಕಿತ್ಸೆಯಲ್ಲಿ ಗಂತಿ ಕೋಶಗಳನ್ನು ನಾಶಪಡಿಸಲು ಹೆಚ್ಚು ಸಾಮರ್ಥ್ಯದ 
ವಿಕಿರಣ ರಶ್ಲಿಗಳನ್ನು ಬಳಸಲಾಗುತ್ತದೆ. ಇದೂ ಶಸ್ತ್ರ ಕ್ರಿಯೆಯಂತೆ ಸ್ಥಳಿಕ ಪರಿಣಾಮ 
ಬೀರುವ ವಿಧಾನವಾಗಿದ್ದು ಅಲ್ಲಿನ ಗಂತಿ ಕೋಶಗಳನ್ನು ಭಗ್ಗಗೊಳಿಸುವುದು. ಈ 
ಕಾರ್ಯವನ್ನು ಹೊರಗಿನಿಂದ ಯಂತ್ರ ಹೊರಹೊಮ್ಮಿಸುವ ವಿಕಿರಣ ರಶ್ಲಿಗಳಿಂದ 
ಇಲ್ಲವೆ ವಿಕಿರಣ ಸಾಮರ್ಥ್ಯದ ರೇಡಿಯಂ ವಸುವನ್ನು ನಾಟಿ ಮಾಡಿ ಒಳಗಿನಿಂದ 
ಕೈಕೊಳ್ಳಬಹುದು. 

ಗರ್ಭಕಂಠ ಕ್ಯಾನರ್‌ ಬೇರೆ ಕಡೆ ಹರಡಿದ್ದರೆ ರಸಾಯನ ಚಿಕಿತ್ಸೆಯನ್ನು 
ಬಳಸಲಾಗುತದೆ. ದೇಹದ ಪ್ರತಿರೋಧ ಸಾಮರ್ಥ್ಯವನ್ನು ಹೆಚ್ಚಿಸಲು ಜೈವಿಕ 
ಚಿಕಿತ್ಸೆಯನ್ನು ಕೊಡಲಾಗುವುದು. ಈ ಬಗೆಯ ಚಿಕಿತ್ಸಾ ವಿಧಾನಗಳು ಕೆಲವೊಂದು 
ಅಡ್ಡ ಪರಿಣಾಮಗಳನ್ನು ಉಂಟುಮಾಡುತವೆ. 


* ೫% ೫% 


ಗರ್ಭಕೋಶ ಗಂತಿ 


ಗರ್ಭಕೋಶವು ಪೇರ್ಗು ಆಕೃತಿಯ ಪೊಳ್ಳಾದ ಚೀಲವಾಗಿದ್ದು ಅದು ಸ್ತ್ರೀಯ 
ಕೆಳಹೊಟ್ಟೆಯಲ್ಲಿ ಮೂತ್ರಕಂಕೋಶ ಮತ್ತು ನೆಟ್ಟಗರುಳ ಮಧ್ಯದಲ್ಲಿದೆ. ಅದರ 
ಕಿರಿದಾದ ಕೆಳಭಾಗ ಗರ್ಭಕಂಠ. ಅಗಲವಾದ ಮೇಲಿನ ಭಾಗ ಅದರ ಒಡಲು. ಅದು 
ಊತಕದ ಎರಡು ಪದರುಗಳನ್ನು ಹೊಂದಿದೆ. 


ಮಗುವಿಗೆ ಜನ್ಮನೀಡುವ ಕಾಲದಾದ್ಯಂತ ಸ್ತ್ರೀಯಲ್ಲಿಗರ್ಭಕೋಶದ ಒಳಪದರು 
ಪ್ರತಿ ತಿಂಗಳು ರಜಚಕದನ್ವಯ ಅನೇಕ ಬಗೆಯ ಬದಲಾವಣೆಗಳಿಗೆ ಒಳಪಡುತ್ತದೆ. 
ಪ್ರತಿ ತಿಂಗಳು ಅದರ ಒಳಪದರ ಊತಕ ಬೆಳವಣಿಗೆ ಹೊಂದಿ ದಪ್ಪನಾಗಿ 
ಫಲೀಕರಣಗೊಂಡ ಅಂಡಕ್ಕೆ ಬೇರೂರಿ ಬೆಳವಣಿಗೆ ಹೊಂದಲು ಅವಕಾಶ 
ಮಾಡಿಕೊಡುತದೆ. ಈ ಘಟನೆ ಜರುಗದೆ ಹೋದರೆ, ಅಲ್ಲಿನ ಊತಕ ಭಗ್ಗಗೊಂಡು 
ರಜಸ್ರಾವದ ರೂಪದಲ್ಲಿಯೋನಿಯ ಮೂಲಕ ಪ್ರಕಟಗೊಳ್ಳುತದೆ. ಗರ್ಭಕೋಶದ 
ಒಡಲ ಹೊರಪದರು ಎಶಿಷ್ಟ ಬಗೆಯ ಸ್ನಾಯು ತಂತುಗಳಿಂದ ರೂಪುಗೊಂಡಿದೆ. 
ಅವು ಗರ್ಭತಳೆದ ಕಾಲದಲ್ಲಿ ಬೆಳೆಯುತಿರುವ ಪಿಂಡಗೂಸನ್ನು ನವಮಾಸಗಳ ಕಾಲ 
ಹಿಡಿದಿಟ್ಟುಕೊಳ್ಳಲು ಅನುಕೂಲಿಸುವಂತೆ ಹೀಚುತವೆ. ಗರ್ಭಕೋಶದಲ್ಲಿ ಬೆಳವಣಿಗೆ 
ಹೊಂದುವ ಗಂತಿಗಳೆಲ್ಲ ವಿಶೇಷವಾಗಿ ಅದರ ಒಳಪದರಿನಲ್ಲಿ ಬೆಳವಣಿಗೆ 
ಹೊಂದುವುದರಿಂದ ಅದನ್ನು ಗರ್ಭಕೋಶದ ಒಳಪದರ ಕ್ಯಾನರ್‌ ಎಂದು 
ಕರೆಯುವುದು ರೂಢಿಯಲ್ಲಿದೆ. 


ಯಾವುದೇ ಊತಕದ ಕೋಶಗಳು ಅಸಹಜವಾಗಿ, ಯಾವುದೇ 
ನೀತಿನಿಯಮಗಳಿಗೆ ಒಳಪಡದೆ ಭಿನ್ನಗೊಳ್ಳುವುದರಿಂದ ಗಂತಿರೋಗ 
34 


ತಲೆದೋರುವುದು. ನಮ್ಮ ದೇಹದ ಎಲ್ಲ ಜೀವಕೋಶಗಳು ನಿರ್ದಿಷ್ಟ 
ವಿಧಾನಗತಿಯಲ್ಲಿ, ಅಗತ್ಯಬಿದ್ದಾಗ ಭಿನ್ನಗೊಂಡು ಸಂಖ್ಯಾಭಿವೃದ್ದಿಯನ್ನು ಹೊಂದಿ 
ದೈಹಿಕ ಆರೋಗ್ಯವನ್ನು ಕಾಯ್ದಿರಿಸುತವೆ. ಈ ಸಹಜ ಘಟನೆಯಲ್ಲಿ ಬದಲಾವಣೆ 
ತೋರಿ ದೇಹಕ್ಕೆ ಯಾವುದೇ ಬಗೆಯ ಉಪಯುಕತೆಯಿಲ್ಲದಂತೆ ಕೋಶಗಳು 
ಭಿನ್ನಗೊಂಡು ಹೊಸ ಊತಕವನ್ನು ತೋರಿಸಿದಾಗ ಅದು ಗಂತಿಯೆನಿಸುವುದು. ಅದು 
ಸೌಮ್ಯ ಇಲ್ಲವೆ ಮಾರಕವಾಗಿರಬಹುದು. 


ಸೌಮ್ಯ ಗಂತಿಗಳು 


ಸೌಮ್ಯ ಗಂತಿಗಳು ದೇಹದ ಬೇರೆಕಡೆ ಹರಡದೆ ನಿಧಾನಗತಿಯಿಂದ ಬೆಳವಣಿಗೆ 
ಹೊಂದುತವೆ. ಅನೇಕ ಬಗೆಯ ಸೌಮ್ಯ ಗಂತಿಗಳು ಗರ್ಭಕೋಶದಲ್ಲಿ 
ತಲೆದೋರಬಹುದು. ಅವುಗಳಲ್ಲಿಕೆಲವಕ್ಕೆ ಚಿಕಿತ್ಸೆ ಅನಗತ್ಯ; ಉಳಿದ ಸನ್ನಿವೇಶಗಳಲ್ಲಿ 
ಅವುಗಳ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತದೆ. ಒಮ್ಮೆ ಅವುಗಳನ್ನು ತೆಗೆದುಹಾಕಿದ ಮೇಲೆ 
ಅವು ಮರುಕಳಿಸುವುದು ಅಸಂಭವ. 


ಫೈಬ್ರಾಯಿಡ್‌ ಎಂದು ಕರೆಸಿಕೊಳ್ಳುವ ನಾರುಗಂತಿ ಬೆಳವಣಿಗೆ 
ಗರ್ಭಕೋಶದಲ್ಲಿಸಾಮಾನ್ಯ. ಅವು 35 ವರುಷಗಳ ವಯಸನ್ನು ದಾಟಿದ ಸ್ತ್ರೀಯರಲ್ಲಿ 
ತೋರಿ ಬರುತವೆ. ಒಂದೇ ಒಂದುನಾರುಗಂತಿ ಬೆಳವಣಿಗೆ ಹೊಂದಬಹುದಾದರೂ, 
ಅವು ಹೆಚ್ಚುಸಂಖ್ಯೆಯಲ್ಲಿಮೂಡುವುದು ಸಾಮಾನ್ಯ. ನಾರುಗಂತಿಗಳು ತೋರಿಸುವ 
ಗುಣಲಕ್ಷಣಗಳು ಅವುಗಳ ಗಾತ್ರ ಮತ್ತುಇರುವ ಸ್ಥಳವನ್ನಾಧರಿಸಿವೆ. ಆ ಲಕ್ಷಣಗಳಲ್ಲಿ 
ಅನಿಯಮಿತ ರಕಸ್ರಾವ, ಬಿಳಿಸೆರಗು ಮತ್ತು ಪದೇಪದೇ ಮೂತ್ರ ವಿಸರ್ಜನೆ 
ಮುಖ್ಯವಾದುವು. ನಾರು ಗಂತಿಗಳು ಸಮೀಪದ ಅಂಗಭಾಗಗಳನ್ನು ಒತ್ತಿದಾಗ 

35 


ನೋವಿಗೆ ಕಾರಣವಾಗಬಹುದು. ಆಗ ಶಸ್ತ್ರಚಿಕಿತ್ಸೆಯು ಅಗತ್ಯವಾಗುತ್ತದೆ. ಆದರೂ 
ಅನೇಕ ನಾರುಗಂತಿಗಳು ಯಾವುದೇ ಗುಣ ಲಕ್ಷಣಗಳನ್ನು ತೋರಿಸದೆ ಗುಪವಾಗಿ 
ಉಳಿಯುವುದರಿಂದ ಅವುಗಳಿಚಿಕಿತ್ಸೆ ಅಗತ್ಯವೆನಿಸುವುದಿಲ್ಲ. ಆದರೆ ಅವುಗಳ ಮೇಲೆ 
ನಿಗಾ ಇರಿಸಬೇಕಾಗುತದೆ. ಸ್ತ್ರ ಯತುಬಂಧ ಹೊಂದಿದ ನಂತರ ನಾರುಗಂತಿಗಳು 
ಕುಗ್ಗಿ ಹೋಗಬಹುದು ಇಲ್ಲವೆ ಮಾಯವಾಗಬಹುದು. 


ಕೆಲವೊಮ್ಮೆ ಗರ್ಭಕೋಶದ ಒಳಪದರಿನಂತಹ ಹಾಗೂ ಅದೇ ಬಗೆಯಾದ 
ಕಾರ್ಯವನ್ನು ನಿರ್ವಹಿಸುವಂತಹ ಊತಕ ಬೇರೆ ಭಾಗಗಳಲ್ಲಿ ಉದಾಹರಣೆಗೆ 
ಅಂಡಾಶಯದ ಮೇಲ್ಮೈಯಲ್ಲಿ ಗರ್ಭಕೋಶದ ಹೊರಗಡೆ ಮತ್ತುಉದರದ ಇತರ 
ಅಂಗಗಳಲ್ಲಿ ಬೆಳವಣಿಗೆ ಹೊಂದಬಹುದು. ಅಸಹಜ ರೀತಿಯಲ್ಲಿ ಗರ್ಭಕೋಶದ 
ಒಳಪದರು ಬೆಳವಣಿಗೆ ಹೊಂದುವ ಸನ್ನಿವೇಶ 30-40 ವರುಷಗಳ ವಯೋಮಾನದ 
ಸ್ತ್ರೀಯರಲ್ಲಿ ವಿಶೇಷವಾಗಿ ತೋರಿಬರುತದೆ. ಅದು ನೋವಿನ ರಜಸ್ರಾವಕ್ಕೆ ಮತ್ತು 
ಅಸಹಜ ರಜಸ್ರಾವಕ್ಕೆ ಎಡೆಮಾಡಿಕೊಡುವುದು. ಕೆಲವೊಮ್ಮೆ ಅದು ಬಂಜೆತನಕ್ಕೂ 
ಕಾರಣವಾಗಬಲ್ಲದು. ಈ ರೋಗವನ್ನು ಔಷಧಗಳು ಇಲ್ಲವೆ ಶಸ್ತ್ರಕ್ರಿಯೆ ಚಿಕಿತೆಗೆ 
ಒಳಪಡಿಸಬೇಕಾಗುವುದು. 


ಗರ್ಭಕೋಶದ ಒಳಪದರನ್ನು ಉಂಟುಮಾಡುವ ಸಹಜ ಕೋಶಗಳು 
ಅಕಾರಣವಾಗಿ ಬೆಳವಣಿಗೆ ತೋರಿಸಬಹುದು. ಆ ಬಗೆಯ ಹೆಬ್ಬಿಳವಣಿಗೆ ಕ್ಯಾನರ್‌ 
ಅಲ್ಲವಾದರೂ, ಕೆಲವು ಸ್ತ್ರೀಯರಲ್ಲಿ ಅದು ಕ್ಯಾನರ್‌ ಆಗಿ ಪರಿವರ್ತನೆ ಹೊಂದುವ 
ಸಾಧ್ಯತೆಯನ್ನು ಹೊಂದಿದೆ. ಅದರ ಲಕ್ಷಣಗಳು ತುಂಬ ಹೆಚ್ಚು ರಜಸ್ರಾವ ಮತ್ತು 
ರಜಚಕ್ರದ ಮಧ್ಯಂತರದಲ್ಲಿ ರಕಸ್ಪಾವ. ಈ ರೋಗ ತೋರ್ಪಡಿಸುವ 


36 


ಗುಣಲಕ್ಷಣಗಳು ಮತ್ತು ರೋಗಿಯ ವಯಸ್ಸನ್ನಾಧರಿಸಿ ಚಿಕಿತ್ಸೆಯನ್ನು 
ನಿರ್ಧರಿಸಲಾಗುತ್ತದೆ. ವಯಸ್ಸು ಚಿಕ್ಕದಿದ್ದಾಗ ಸ್ವೀ ದೈಹಿಕ ರಸದೂತಗಳನ್ನು ಬಳಸಿ 
ಚಿಕಿತ್ಸೆ ಮಾಡಬೇಕು ಮತ್ತು ಗರ್ಭಕೋಶದ ಒಳಪದರನ್ನು ಆಗಾಗ್ಗೆ 
ಪರಿಶೀಲಿಸುತ್ತಿರಬೇಕು. ಜತುಬಂಧದ ವಯೋಮಾನವನ್ನು ತಲುಪಿದ ಇಲ್ಲವೆ 
ತಲುಪುತ್ತಿರುವ ಸ್ತ್ರೀಯರಲ್ಲಿ ರೋಗ ತೀವೃ ಸ್ವರೂಪ ಹೊಂದಿರದಿದ್ದರೆ 
ಹಾರ್ಮೊನುಗಳನ್ನು ಬಳಸಿ ಚಿಕಿತ್ಸೆ ಮಾಡಬೇಕು. ರೋಗ ತೀವ್ರ ಸ್ವರೂಪ 
ಧಾರಣಮಾಡಿದ್ದರೆ ಗರ್ಭಚೀಲವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದು ಹಾಕಬೇಕಾಗುವುದು. 


ಮಾರಕ ಗಂತಿ 


ಮಾರಕ ಗಂತಿಗಳು ಕ್ಯಾನ್ಸರ್‌. ಅವು ಸುತ್ತಣ ಆರೋಗ್ಯಕರ ಊತಕ ಮತ್ತು 
ಅಂಗಭಾಗಗಳ ಒಳಹೊಕ್ಕು ಅವುಗಳನ್ನು ನಾಶಪಡಿಸುತವೆ. ಅಲ್ಲದೆ ಗಂತಿಕೊ €ಶಗಳು 
ದೇಹದ ಬೇರೆ ಕಡೆ ಹಾಲ್ರಸ (ಊತಕದ್ರವ) ಇಲ್ಲವೆ ರಕ್ತಪ್ರವಾಹದ ಮೂಲಕವಾಗಿ 
ಅಲ್ಲಿ ಅವು ಮರಚಲ ಗಂತಿಗಳ ಬೆಳವಣಿಗೆಗೆಡ ಮಾಡಿಕೊಡುತವೆ. ಹಾಲೃಸದ 
ಮೂಲಕ ಗಂತಿ ಕೋಶಗಳು ಸಾಗಿದಾಗ ಹಾಲೃಸನಾಳಗಳ ಹಾದಿಯಲ್ಲಿರುವ 
ಹಾಲ್ರಸಗಂಟುಗಳ ಸೋಸುಜಾಲರಿಯಲ್ಲಿ ಸಿಕ್ಕಿಬಿದ್ದು ಸ್ಥಳಿಕವಾಗಿ ಆ ಗಂಟುಗಳು 
ತೀವ್ರತರ ಬೆಳವಣಿಗೆಗೆಡೆ ಮಾಡಿಕೊಡುತ್ತವೆ. ಅದರಿಂದಾಗಿ ಶಸ್ಪಕ್ರಿಯೆ ಕಾಲದಲ್ಲಿ 
ಕಿಳ್ಳುಳಿಯಲ್ಲಿರುವ ಅಂತಹ ಗಂಟುಗಳನ್ನು ತೆಗೆಯಲಾಗುತ್ತದೆ. ಗರ್ಭಕೋಶದ 
ಕ್ಯಾನರ್‌ ಬೇರೆಡೆ ಹರಡುವ ಸಾಮರ್ಥ್ಯವನ್ನು ಪಡೆದಿರುವುದರಿಂದ ಅದರ 
ಇರುವಿಕೆಯನ್ನು ಬೇಗ ಗುರುತಿಸಿ ಚಿಕಿತ್ಸೆಯನ್ನು ರೂಪಿಸುವುದಕ್ಕೆ ಮಹತ್ವವನ್ನು 
ಕೊಡಲಾಗಿದೆ (ಚಿತ್ರ 5 ಮತ್ತು6) 


37 


ಚಿತ್ರ 5: ಗರ್ಭಕೋಶದೊಳಗೆ ಚಿತ್ರ 6 : ಗರ್ಭಕೋಶವನ್ನು 
ಬೆಳೆದ ಗಂತಿ ಸಂಪೂರ್ಣವಾಗಿ ಆಕ್ರಮಿಸಿದ ಗಂತಿ 


ಲಕಣಗಳು 
[50% 


ಯತುಬಂಧದ ನಂತರ ಅಸಹಜ ರೀತಿಯಲ್ಲಿರಕಸ್ರಾವ ಗರ್ಭಕೋಶ ಕ್ಯಾನರಿನ 
ಬಹುಮುಖ್ಯ ಲಕ್ಷಣ. ಪ್ರಾರಂಭದಲ್ಲಿ ರಕೋದ್ರೇಕವು ನೀರಿನಂತಹ ರಕಮಿಶ್ರಿತ 
ದ್ರವದ ರೂಪದಲ್ಲಿರಬಹುದು. ದಿನಕಳೆದಂತೆ ಅದು ಹೆಚ್ಚೆಚ್ಚು 
ರಕ್ತವನ್ನೊಳಗೊಂಡಿರುತದೆ. ಗರ್ಭಕೋಶದ ಗಂತಿ ಬೆಳವಣಿಗೆ ಯತುಬಂಧಕ್ಕಿಂತ 
ಮೊದಲು ಬೆಳವಣಿಗೆ ಹೊಂದುವುದು ಸಾಮಾನ್ಯವಲ್ಲವಾದರೂ ಅದು ಯತುಬಂಧ 
ತಲೆದೋರುವ ಸಮಯದಲ್ಲಿ ತೋರಿಬರಬಹುದು. ಮತ್ತೆ ರಕಸ್ಪಾವ 
ಗೋಚರಿಸುವುದನ್ನು ಯತುಬಂಧದ ಒಂದು ಭಾಗವೆಂದು ಪರಿಗಣಿಸದೆ ವೈದ್ಯ 


ಪರೀಕ್ಷೆಗೊಳಪಡುವುದು ಅತ್ಯಗತ್ವ. 
38 


ಅಸಹಜ ರಕಸ್ರಾವವೆಲ್ಲವೂ ಕ್ಯಾನ್ಷರ್‌ನಿಂದಲೇ ಬರಲಾರದಾದುದರಿಂದ ಅದರ 
ಖಚಿತ ಕಾರಣ ವೈದ್ಯ ಪರೀಕ್ಷೆಗೆ ಒಳಪಟ್ಟಾಗಲೇ ತಿಳಿಯುವುದು. ಗರ್ಭಕೋಶದ 
ಕ್ಯಾನರ್‌ನಲ್ಲಿ ಅದನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸುವುದಕ್ಕೆ ಮಹತ್ವವಿದೆ. 


ರೋಗನಿರ್ಧಾರ 


ರೋಗಿಯ ಆರೋಗ್ಯಸ್ಥಿತಿಗತಿಗಳ ಇತಿಹಾಸ ಪಡೆದು ವೈದ್ಯ ದೈಹಿಕ ಪರೀಕ್ಷೆಯ 
ನಂತರ ಕಿಳುಳಿಯ ಪರೀಕ್ಷೆಮಾಡುತಾನೆ. ಜನನಾಂಗಗಳು, ಮೂತ್ರಕಂಕೋಶ ಮತ್ತು 
ನೆಟ್ಟಗರುಳು ಪರೀಕ್ಷೆಗೊಳಪಡುತ್ತವೆ. ಗರ್ಭಕೋಶ ಅಸಹಜ ಗಾತ್ರ, 
ಆಕೃತಿಯನ್ನೇನಾದರೂ ಪ್ರಕಟಿಸುತ್ತಿರುವುದೋ ಹೇಗೆಂಬುದನ್ನು ಪರೀಕ್ಷಿಸಿ 
ತಿಳಿಯಲಾಗುವುದು. ಗರ್ಭಕೋಶವನ್ನು ಒಳಗನ್ನಡಿ ಮೂಲಕ ನೋಡಿ, ಅಂಗಾಂಶ 
ಚೂರನ್ನು ತೆಗೆದು ಪರೀಕ್ಷೆಗೊಳಪಡಿಸಲಾಗುವುದು. ಗರ್ಭಕಂಠವನ್ನು ಅಗಲಿಸಿ, 
ಚಮಚೆಯಾಕಾರದ ಚಿಕ್ಕ ಸಾಧನದಿಂದ ಗರ್ಭಕೋಶದ ಒಳಪದರನ್ನು ಹೆರೆದು 
ಅದನ್ನು ಹೀರಿ ಅಲ್ಲಿ ಕ್ಯಾನ್ಸರ್‌ ಕೋಶಗಳ ಇರುವಿಕೆಯನ್ನು ಪರೀಕ್ಷಿಸಿ 
ತಿಳಿಯಲಾಗುವುದು. ಕ್ಯಾನ್ಸರ್‌ ಬೆಳವಣಿಗೆ ದೃಢಪಟ್ಟಲ್ಲಿ ಅದು ದೇಹದ ಇತರ 
ಭಾಗಗಳಿಗೆ ಹರಡಿದೆಯೋ ಹೇಗೆಂಬುದನ್ನು ಎಕ್ಸ್‌-ಕಿರಣ ಪರೀಕ್ಷೆಯಿಂದ, 
ಕಂಪ್ಯೂಟರ್‌ ಪದರು ಚಿತ್ರಣದಿಂದ ಮತ್ತು ಶ್ರವಣಾತೀತ ತರಂಗ ಪರೀಕ್ಷೆಯಿಂದ 
ತಿಳಿಯಲಾಗುವುದು. 


ಚೆ 


ರೋಗದಘಟ್ಟ ರೋಗ ಬೆಳವಣಿಗೆಯವೇಗಗತಿ, ರೋಗಿಯ ವಯಸ್ಸುಮತ್ತು 


ಸ್ಮೂಲ ಆರೋಗ್ಯವನ್ನಧರಿಸಿ ಚಿಕಿತ್ಸಾಕ್ರಮವನ್ನು ಯೋಜಿಸಲಾಗುತದೆ. 
39 


ರೋಗಬೆಳವಣಿಗೆಯ ಪ್ರಾರಂಭಿಕ. ಘಟ್ಟದಲ್ಲಿ ಅದನ್ನು 
ಶಸ್ತಕ್ರಿಯೆಗೊಳಪಡಿಸಲಾಗುತದೆ. ಇದು ದೊಡ್ಡ ಶಸ್ತ್ರಕ್ರಿಯೆ. ಗರ್ಭಕೋಶ, 
ಗರ್ಭಕಂಠ, ಗರ್ಭನಾಳ ಮತು, ಅಂಡಾಶಯಗಳನ್ನು ಆಮೂಲಾಗ್ರವಾಗಿ 
ತೆಗೆದುಹಾಕಲಾಗುತದೆ. ಈ ಶಸ್ತ್ರಕ್ರಿಯೆಯಿಂದ ಲೈಂಗಿಕ ಆಸಕಿಗಾಗಲೀ, ಇಲ್ಲವೆ 
ಸಂಭೋಗಕ್ರಿಯೆಗಾಗಲೀ ಯಾವ ಭಂಗವೂಬಾರದು. ಕೆಲವೊಮ್ಮೆ ಶಸ್ತ್ರಕ್ರಿಯೆಗೆ 
ಮೊದಲೇ ರೋಗಿಯನ್ನುವಿಕಿರಣತೆಗೆ ಒಳಪಡಿಸಿ ಕ್ಯಾನ್ಸರ್‌ ಕೋಶಗಳನ್ನುಕುಗ್ಗಿಸುವ 
ಪ್ರಯತ್ನ ಮಾಡಬಹುದು. ಅದರ ಬದಲು ಶಸ್ತ್ರಕ್ರಿಯೆಯ ನಂತರ ರೋಗಿಯ 
ಸ್ಥಿತಿಯನ್ನು ಪರಿಶೀಲಿಸಿ ಮತ್ತೆ ಗಂತಿ ಬೆಳವಣಿಗೆಯನ್ನು ಪ್ರತಿರೋಧಿಸಲು 
ರೋಗಿಯನ್ನು ವಿಕಿರಣತೆಯ ಪ್ರಭಾವಕ್ಕೊಳಪಡಿಸಬಹುದು. ಎಕಿರಣತೆಯನ್ನು 
ದೇಹದ ಹೊರಗಿನಿಂದ ಪ್ರಬಲಶಕ್ತಿಯ ಎಕ್ಸ್‌-ಕಿರಣಗಳನ್ನು ನೀಡಿ ಇಲ್ಲವೆ 
ವಿಕಿರಣವಸುವನ್ನು ಯೋನಿಯ ಮೂಲಕ ಗರ್ಭಕೋಶದೊಳ ಸೇರಿಸಿ 
ಕೊಡಬಹುದು. 


ಕೆಲವೊಮ್ಮೆ ಸ್ತ್ರೀ ಲೈಂಗಿಕ ರಸದೂತಗಳನ್ನು ಬಳಸಿ ಕ್ಯಾನರ್‌ ರೋಗದ 
ಬೆಳವಣಿಗೆಯನ್ನುಮೊಟಕುಗೊಳಿಸಬಹುದು. ರೋಗ ದೇಹದಾದ್ಯಂತ ವ್ಯಾಪಿಸಿದಾಗ 
ಇಲ್ಲವೆ ಚಿಕಿತ್ಸೆಯ ನಂತರ ಮರುಕಳಿಸಿದ್ದರೆ ರೋಗಿಗೆ ಸ್ತ್ರೀ ಲೈಂಗಿಕ ಹಾರ್ಮೊನಾದ 
ಪ್ರೊಜೆಸ್ಟಿರಾನ್‌ ಆಗಲಿ ಇಲ್ಲವೆ ಕ್ಯಾನ್ಸರ್‌ ವಿರೋಧಿ ಔಷಧಗಳನ್ನಾಗಲೀ 
ಕೊಡಬೇಕಾಗುವುದು. 


ಕಾರಣ ಮತ್ತುಪ್ರತಿಬಂಧ 


ಗರ್ಭಕೋಶದ ಗಂತಿ 50 ವರುಷಗಳ ವಯೋಮಾನದ ನಂತರ ಬೆಳವಣಿಗೆ 


ಹೊಂದಬಹುದು. ಗಂತಿ ಬೆಳವಣಿಗೆಯ ಸಂಭಾವ್ಯ ಕೆಲವು ಸ್ತ್ರೀಯರಲ್ಲಿ ವಿಶೇಷ. 
40 


ಬೊಜ್ಜಿನ ಸ್ಥೂಲ ದೇಹ ಹೊಂದಿದವರು, ಮಕ್ಕಳಾಗದ ಸ್ತ್ರೀಯರು, ತುಂಬ ಚಿಕ್ಕ 
ವಯಸಿನಲ್ಲಿ ಯತುಮತಿಯಾದವರು, ತುಂಬ ವಯಸ್ಸಾದ ಮೇಲೆ ಖತುಬಂಧ 
ಹೊಂದಿದವರು, ಆರ್ಥಿಕ - ಸಾಮಾಜಿಕವಾಗಿ ಮೇಲ್ವರ್ಗಕ್ಕೆ ಸೇರಿದ ಸ್ತ್ರೀಯರಲ್ಲಿ 
ಅದರ ಸಂಭಾವ್ಯ ವಿಶೇಷವೆಂದು ಅಧ್ಯಯನಗಳು ತೋರಿಸಿವೆ. ಗರ್ಭಕೋಶದ 
ಕ್ಯಾನ್ಸರ್‌ ಬೆಳವಣಿಗೆ ಹೆಚ್ಚು ಈಸ್ಟ್ರೋಜೆನ್‌ ಇರುವ ದೈಹಿಕ ಸ್ಥಿತಿಯ ಹಿನ್ನೆಲೆ 
ಹೊಂದಿರುತದೆ. 


ಯತುಬಂಧ ಕೊಡಮಾಡುವ ಲಕ್ಷಣಗಳನ್ನು ಹೋಗಲಾಡಿಸಲು ಈಸ್ಟ್ರೋಜೆನ್‌ 
ಅನ್ನು ಬದಲು ತುಂಬುವ ಚಿಕಿತ್ಸಾ ವಿಧಾನ ಪ್ರಚಲಿತವಿದೆ. ಹಾಗೆ ಈಸ್ಟ್ರೋಜೆನ್‌ 
ಪಡೆದ ಸ್ವ್ರೀಯರಲ್ಲಿಗರ್ಭಕೋಶ ಗಂತಿಗಳ ಬೆಳವಣಿಗೆ ಉಳಿದವರಿಗಿಂತ ನಾಲ್ಕಾರು 
ಪಟ್ಟು ಹೆಚ್ಚು. ಈ ಬೆಳವಣಿಗೆ ಈಸ್ಟ್ರೋಜೆನ್‌ ಸೇವಿಸಲಾರಂಭಿಸಿದ 2 ರಿಂದ 4 
ವರುಷಗಳ ನಂತರ ವಿಶೇಷ. ಕ್ಯಾನರ್‌ ಬೆಳವಣಿಗೆ ಸಾಧ್ಯತೆಯನ್ನು ಈಸ್ಟೋಜೆನ್ನನ್ನು 
ಪ್ರೊಜೆಸ್ಟಿರಾನ್‌ ಜೊತೆಯಲ್ಲಿ ಸೇವಿಸಿ ಕಡಿಮೆ ಮಾಡಬಹುದು. ಈ ರೀತಿ ಬದಲು 
ತುಂಬಿಕೆಯ ಚಿಕಿತೆಗೆ ಒಳಪಡುವ ಸ್ತ್ರೀಯರು ಕ್ಯಾನರ್‌ ಸಂಭಾವ್ಯದ ಬಗ್ಗೆ ಆಗಾಗ್ಗೆ 
ಪರೀಕ್ಷೆಗೊಳಪಡುವುದು ಅಗತ್ಯ. ಅವರಲ್ಲಿ ಅಸಹಜ ರೀತಿಯಲ್ಲಿ ರಕಸ್ಪಾವ 
ಗೋಚರಿಸಿದರೆ ಕೂಡಲೇ ವೈದ್ಯ ಪರೀಕ್ಷೆಗೊಳಪಡಿಸಬೇಕು. 

ಗರ್ಭನಿರೋಧಕ ಮಾತ್ರೆಗಳ ಸೇವನೆ ಗರ್ಭಕೋಶದ ಕ್ಯಾನ್ಸರ್‌ ಬೆಳವಣಿಗೆಯ 
ಸಂಭಾವ್ಯವನ್ನೂ ಕಡಿಮೆಮಾಡಬಲ್ಲದೆಂದು ತೋರಿಸಿದೆ. ಅದು ಬಹುಶಃ 
ಗರ್ಭಕೋಶ ಕ್ಯಾನರ್‌ ಬೆಳವಣಿಗೆಗೆ ಪ್ರತಿರೋಧಕ. 

* ೫ ೫% 


41 


ಅಂಡಾಶಯ ಗಂತಿ 


ಅಂಡಾಶಯಗಳು ಸ್ವೀಪ್ರಜನನ ವ್ಯವಸ್ಥೆಯ ಬಹುಮುಖ್ಯ ಭಾಗವಾಗಿದ್ದು ಅವು 
ಕಿಳ್ಳುಳಿಯಲ್ಲಿಗರ್ಭಕೋಶ - ಗರ್ಭನಾಳದ ಹೊರಗೆ ಎರಡೂ ಕಡೆ ಒಂದೊಂದರಂತೆ 
ಇರಿಸಲ್ಪಟ್ಟಿವೆ. ಪ್ರತಿಯೊಂದು ಅಂಡಾಶಯ ಬಾದಾಮಿ ಗಾತ್ರ ಮತ್ತು ಆಕೃತಿಯನ್ನು 
ಪಡೆದಿದೆ. ಅಂಡಾಶಯದ ಕಾರ್ಯ ಎರಡು ಬಗೆಯದು - ಒಂದು ಜೀವದ 
ಉಗಮಕ್ಕೆ ಕಾರಣವಾದ ಅಂಡಾಣುಗಳನ್ನುಉತ್ತಾದಿಸುವುದು; ಮತೊಂದು ಸ್ವ್ರೀತ್ವಕ್ಕೆ 
ಕಾರಣವಾದ ರಸದೂತಗಳಾದ ಈಸ್ಟ್ರೋಜೆನ್‌ ಮತ್ತು ಪ್ರೊಜೆಸ್ಟಿರಾನ್‌ ಸ್ರವಿಸಿ 
ರಕದೊಳಕ್ಕೆ ಹರಿಬಿಡುವುದು. 


ಪ್ರತಿತಿಂಗಳೂ ಸ್ತ್ರೀ ಪ್ರಜನನ ಸಾಮರ್ಥ್ಯದ ಕಾಲದಾದ್ಯಂತ ರಜಚಕ್ರದ 
ಮಧ್ಯಂತರದಲ್ಲಿ ಚಕ್ರದಂತೆ ಒಂದು ಕಡೆಯ ಅಂಡಾಶಯದಿಂದ ಒಂದು ಅಂಡ 
ಬಿಡುಗಡೆಯಾಗುತ್ತದೆ. ಈ ಅಂಡವನ್ನು ಅಂಡನಾಳದ ತುತ್ತೂರಿಕೊನೆ ಗಪ್ಪನೆ ಹಿಡಿದು 
ಅಂಡನಾಳದ ಮೂಲಕ ಗರ್ಭಕೋಶದತ್ತ ಸಾಗಿಸುತದೆ. ಅಂಡಾಶಯ ತಯಾರಿಸುವ 
ಈಸ್ಟ್ರೋಜೆನ್‌ ಮತ್ತುಪೊ ಜೆಸ್ಟಿರಾನ್‌ ರಸದೂತಗಳು ಸ್ತ್ರೀ ದೈಹಿಕ ಲಕ್ಷಣಗಳಾದ ಸನ, 
ದೈಹಿಕ ಆಕೃತಿ ಮತ್ತು ಕೂದಲುಗಳ ಬೆಳವಣಿಗೆಯನ್ನು, ರಜಚಕ್ರ ಮತ್ತು 
ಗರ್ಭಧಾರಣೆಯನ್ನು ನಿಯಂತ್ರಿಸುತವೆ. 


ದೇಹದ ಬೇರೆ ಅಂಗಭಾಗಗಳಲ್ಲಿತೋರಿಬರುವ ರೀತಿಯಲ್ಲಿಅಂಡಾಶಯದ 
ಕೋಶಗಳು ಅಸಹಜವಾಗಿ ಯಾವುದೇರೀತಿರಿವಾಜಿಗೆ ಒಳಪಡದೆ ಎಭಜನೆಗೊಳ್ಳುತ್ತ 
ತಮ್ಮ ಸಂಖ್ಯೆಯ ಹೆಚ್ಚಳವನ್ನು ಉಂಟುಮಾಡಬಹುದು. ಹೊಸದಾಗಿ ರೂಪುಗೊಳ್ಳುವ 
ಈ ಬಗೆಯ ಕೋಶಗಳ ಗುಂಪೆ ದೇಹಕ್ಕೆ ಯಾವ ಉಪಯುಕ್ತತೆಯನ್ನು 


42 


ಹೊಂದಿರುವುದಿಲ್ಲ ಹಾಗಾಗಿ ಅದು ಗಂತಿ. ಈ ಗಂತಿಗಳು ಸೌಮ್ಯ ಇಲ್ಲವೆ ಮಾರಕ 
ರೂಪಧಾರಣ ಮಾಡಬಹುದು. ಸ್ತ್ರೀ ಜನನಾಂಗಗಳಲ್ಲಿಬೆಳವಣಿಗೆ ಹೊಂದುವ ಗಂತಿ 
ರೋಗಗಳಲ್ಲಿ ಗರ್ಭಕಂಠ, ಗರ್ಭಕೋಶದ ನಂತರದ ಸ್ಥಾನ ಅಂಡಾಶಯಕ್ಕೆ. 
ಮೂಲಭೂತವಾಗಿ ಗಂತಿ ಬೆಳವಣಿಗೆ ಅಂಡಾಶಯದಲ್ಲಿಉಂಟಾಗಬಹುದು ಇಲ್ಲವೆ 
ಗರ್ಭಕೋಶದಿಂದ ಗಂತಿ ಇಲ್ಲಿಗೆ ವಿಸರಿಸಬಹುದು. 


ಸೌಮ್ಯ ಗಂತಿಗಳು ತಮ್ಮ ಸುತ್ತಣ ಊತಕಗಳಿಗೆ ಇಲ್ಲವೆ ದೂರಸ್ಥಳಕ್ಕೆ 
ಹರಡುವುದಿಲ್ಲ. ಅವುಗಳನ್ನು ಶಸ್ತ್ರಕ್ರಿಯೆಯಿಂದ ತೆಗೆದುಹಾಕಿದರೆ ಅವು ಮತ್ತೆ 
ಮರುಕಳಿಸುವುದಿಲ್ಲ 30 ವರುಷವಯಸಿಗಿಂತ ಕಡಿಮೆ ವಯಸ್ಸಿನ ಸ್ತ್ರೀಯರಲ್ಲಿ ಇಂತಹ 
ಸೌಮ್ಯ ಗಂತಿಗಳು ತೋರಿಬರಬಹುದು. ಸಾಮಾನ್ಯವಾಗಿ ಅವು ದ್ರವ ತುಂಬಿದ 
ಬುಡ್ಡೆಗಳಾಗಿರುತ್ತವೆ. ಕೆಲವೊಮ್ಮೆ ಇಂತಹ ಬುಡ್ಡೆಗಳು ಯಾವ ಚಿಕಿತ್ಸೆಯೂ ಇಲ್ಲದೆ 
ಮುರುಟಿ ಹೋಗಬಹುದು. ಅವು ಹಿಮ್ಮೆಟ್ಟದೆ ಹಾಗೆಯೇ ಉಳಿದು ದೊಡ್ಡದಾಗಿ 
ತೊಂದರೆಗೆ ಕಾರಣವಾಗಿದ್ದರೆ ಅವುಗಳನ್ನು ಶಸ್ತ್ರಕ್ರಿಯೆಯಿಂದ ತೆಗೆದು ಹಾಕಬಹುದು. 


ಮಾರಕ ಗಂತಿಗಳು ಕ್ಯಾನರ್‌. ಅಲ್ಲಿನ ಕೋಶಗಳು ಸುತ್ತಣ ಅಂಗಭಾರಗಳಿಗೆ 
ಹರಡಿ ಅವುಗಳನ್ನುಘಾತಗೊಳಿಸಬಹುದು ಇಲ್ಲವೆ ಗಂತಿಕೋಶಗಳು ಕಳಚಿ ಉದರದ 
ಅಂಗಗಳಿಗೆ ಹರಡಿ ಅಲ್ಲಿ ತಮ್ಮ ಪ್ರತಿರೂಪವನ್ನು ಉಂಟಮಾಡಬಹುದು. 
ಅಂಡಾಶಯದ ಕ್ಯಾನ್ಸರ್‌ ದೊಡ್ಡ ಗುಳ್ಳೆಯಂತೆ ಪೊಳ್ಳಾದ ಕೋಶ ಹೊಂದಿ ಇಲ್ಲವೆ 
ದಪ್ಪನೆಯ ಗಂಟಾಗಿ ಬೆಳೆಯಬಹುದು. ಗಡ್ಡೆಯಂತೆ ಬೆಳವಣಿಗೆ ಹೊಂದುವ ಗಂತಿಯ 
ಒಳಭಾಗ ಮುಂದೆ ಅನುವಳಿಕೆ ಹೊಂದಿ ಪೊಳ್ಳಾಗಬಹುದು. 


43 


ಅಂಡಾಶಯದ ಕ್ಯಾನರ್‌ ಗಡ್ಡೆಯ ಗಾತ್ರದಲ್ಲಿ ಹೆಚ್ಚು ವ್ಯತ್ಯಾಸವಿದೆ. ಅದು 
ಚಿಕ್ಕದಾಗಿರಬಹುದು ಅಥವಾ ತ ತುಂಬ ದೊಡ್ಡದಾಗಿ ಬೆಳೆಯಬಹುದು. (ಚಿತ್ರ 7) 
ಅದರ ಹೊರಮೈ ಮೃದುವಾಗಿರಬಹುದು ಇಲ್ಲವೆ ಗಂಟುಗಂಟಾಗಿರಬಹುದು. ಅದು 
ದುಂಡಗಿರಬಹುದು ಇಲ್ಲವೆ ಅಂಡಾಕಾರವಾಗಿರಬಹುದು. ಅದು ಒಂದು 
ಅಂಡಾಶಯಕ್ಕೇ ಸೀಮಿತವಾಗಿರಬಹುದು ಅಥವಾ ಎರಡೂ ಸು 
ಗಡ್ಡೆಯನ್ನು ತೋರಿಸಬಹುದು. ಕ್ಯಾನರ್‌ ಬೆಳವಣಿಗೆ ಹೊಂದಿದ ಶೇಕಡಾ 50ಕ್ಕಿಂ 


ಹೆಚ್ಚು ಸ್ತ್ರೀಯರಲ್ಲಿ ಗಂತಿ ಎರಡೂ ಅಂಡಾಶಯಗಳನೂ ್ಲಿ ಆವರಿಸಿರುತ್ತದೆ. 


ಗ್ಯ ಟಾ 
ಕಂ ಇಹ NR 


ಚಿತ್ರ 7 : ಅಂಡಾಶಯ ಗಡ್ಡೆ 


44 


ಮಾರಕ ಗಂತಿ ಕೋಶಗಳು ತಮ್ಮಸುತಣ ಅಂಗಭಾಗಗಳಿಗೆ ಹರಡಿ ಅವುಗಳನ್ನು 
ಘಾತಗೊಳಿಸಬಹುದು ಇಲ್ಲವೆ ಗಂತಿಕೋಶಗಳು ಕಳಚಿ ಉದರದ ಅಂಗಗಳಿಗೆ ಹರಡಿ 
ಅಲ್ಲಿ ತಮ್ಮ ಪ್ರತಿರೂಪವನ್ನು ಉಂಟುಮಾಡಬಹುದು. ಅಂಡಾಶಯದ ಗಂತಿಗಳು 
ವಿಶೇಷವಾಗಿ ದೊಡ್ಡ ಕರುಳು, ಜಠರ ಮತ್ತುವಪೆ (ಉದರ ಮತ್ತು ಎದೆಗೂಡನ್ನು 
ವಿಭಾಗಿಸುವ ಸ್ನಾಯು)ಗೆ ಹರಡುತವೆ. ಅಲ್ಲದೆ ಈ ಕೋಶಗಳು ರಕ್ತಪ್ರವಾಹ ಇಲ್ಲವೆ 
ಹಾಲ್ರಸದೊಡನೆ ಸೇರಿ ದೇಹದ ದೂರ ಪ್ರದೇಶಗಳಿಗೆ ಹರಡಿ ಅಲ್ಲಿತಮ್ಮಮರುಚಲ 
ಗಂತಿ ಬೆಳವಣಿಗೆಗೆ ಕಾರಣವಾಗಬಹುದು. 


ಅನೇಕ ಬಗೆಯ ಕೋಶಗಳಿಂದ ಅಂಡಾಶಯ ಗಂತಿ 
ರೂಪುಗೊಳ್ಳಬಹುದಾದರೂ ಅದು ವಿಶೇಷವಾಗಿ ಮೇಲಲಕೋಶಗಳ ಗಂತಿ. ಅದು 
ಅಂಡಾಶಯದ ಹಾಸಿನಲ್ಲಿ ರೂಪುಗೊಂಡು ಬೆಳೆಯುತದೆ. ಗಂತಿಯು ಬೇರೆಡೆ 
ಹರಡಿದಾಗ, ಹೊಸದಾಗಿ ತೋರಿಬರುವ ಗಂತಿಯು ಅದೇ ಬಗೆಯ ಅಸಹಜ 
ಕೋಶಗಳನ್ನು ಹೊಂದಿರುತ್ತದೆ. ಹೀಗಾಗಿ ಅವು ಅಂಡಾಶಯದ ಮೂಲ ಗಂತಿಯ 


ಪ್ರತಿರೂಪ. 
ಲಕಣಗಳು 
ಗ 


ಅಂಡಾಶಯ ಗಂತಿಗಳನ್ನು ಪ್ರಾರಂಭಿಕ ಸನ್ನಿವೇಶದಲ್ಲಿ ಗುರುತಿಸುವುದು 
ಕಷ್ಟಸಾಧ್ಯ. ಆ ಸಮಯದಲ್ಲಿಅದು ಯಾವ ಲಕ್ಷಣಗಳನ್ನೂ ಪ್ರಕಟಪಡಿಸುವುದಿಲ್ಲ. 
ಅದು ಯಾವ ಚಿಹ್ನೆಯನ್ನೂ ತೋರಿಸದೆ ದೊಡ್ಡ ಗಡ್ಡೆಯಾಗಿ ಬೆಳೆಯಬಹುದು. 
ನಲವತ್ತು ವರುಷ ವಯೋಮಾನದ ನಂತರ ಕಾಣಿಸಿಕೊಳ್ಳಬಹುದಾದ ಈ ಗಂತಿ 


45 


ಬೆಳವಣಿಗೆಯಾಗುತ್ತಿದ್ದಾಗಲೂ ರಜಸ್ರಾವಕ್ಕೆ ಯಾವ ಭಂಗವೂ ಉಂಟಾಗದು. ಗಡ್ಡೆ 
ಮತಾವುದೇ ಗುಣಲಕ್ಷಣಗಳನ್ನು ತೋರಿಸದೆ ಗೌಣವಾಗಿ ಬೆಳೆಯುತ್ತ ತುಂಬ 
ದೊಡ್ಡದಾಗಿ ಎಲ್ಲರ ಗಮನ ಸೆಳೆಯಬಲ್ಲದು. ಅನೇಕ ಬಾರಿ ಈ ರೋಗ ಬೇರೆಡೆ 
ಹರಡಿಹೋದ ಮೇಲೆಯೇ ಗುರುತಿಸಲ್ಪಡುತ್ತದೆ. ಗಂತಿಯು ಗಾತ್ರದಲ್ಲಿ ಬೆಳೆದು 
ಸುತ್ತಣ ಅಂಗಭಾಗಗಳ ಮೇಲೆ ಒತ್ತಬಹುದು; ನೋವುಂಟು ಮಾಡಿ ತೊಂದರೆಗೆ 
ಕಾರಣವಾಗಬಹುದು. ಅಲ್ಲದೆ ಈ ರೋಗದಿಂದ ತೋರಿಬರುವ ಲಕ್ಷಣಗಳು 
ನಿಖರವಲ್ಲ. ಹಾಗಾಗಿ ಅವು ಗಮನ ಸೆಳೆಯುವುದಿಲ್ಲ ಅಲ್ಲದೆ ಅವುಗಳಿಗೆ ಮಹತ್ವ 
ನೀಡದೆ ದಿನಗಳು ಉರುಳಿ ಹೋಗುತವೆ. 


ಗಂತಿಯು ಬೆಳೆದಂತೆ ಸ್ತ್ರೀ ತನ್ನ ದೇಹ ಸ್ಥೂಲವಾಗುತ್ತಿರುವುದನ್ನು ಇಲ್ಲವೆ 
ಬಾವಿನಿಂದ ಒಜ್ಜೆಯಾಗುತ್ತಿರುವುದನ್ನುಕಾಣಬಹುದು. ಕೆಲವೊಮ್ಮೆ ಕೆಳಹೊಟ್ಟೆಯಲ್ಲಿ 
ಏನೋ ಒಂದು ಬಗೆಯ ಅಸ್ವಸ್ಥತೆಯನ್ನು ಅನುಭವಿಸಬಹುದು. ದೊಡ್ಡದಾಗಿ ಬೆಳೆದ 
ಗಡ್ಡೆ ತನ್ನಸುತ್ತಣ ಅಂಗಭಾಗಗಳಿಂದ ಕರುಳು, ಜಠರ, ಮೂತ್ರಕಂಕೋಶದ ಮೇಲೆ 
ಒತ್ತಡ ಹಾಕುವುದರಿಂದ ಆ ಅಂಗಭಾಗಗಳಿಗೆ ಸಂಬಂಧಿಸಿದಂತೆ ಗುಣಲಕ್ಷಣಗಳನ್ನು 
ಪ್ರಕಟಪಡಿಸಬಹುದು. ಹಸಿವು ನಾಶ, ಸ್ವಲ್ಪಉಂಡರೂ ಹೊಟ್ಟೆತುಂಬಿದ ಭಾವನೆ, 
ಗಾಳಿಯುಬ್ಬರ, ಹುಳಿತೇಗು, ಓಕರಿಕೆ, ಎದೆ ಉರಿ, ಮೂತ್ರ ತಡೆ, ಏದುಬ್ಬಸ, ತೂಕದ 
ಇಳಿಕೆ ತೋರಿಬರಬಹುದು. ಬೇಧಿ ಇಲ್ಲವೆ ಮಲಬದ್ಧತೆ ಮತ್ತುಪದೇ ಪದೇ ಮೂತ್ರ 
ಎಸರ್ಜನೆ ಮಾಡುವ ತೊಂದರೆಗೆ ಕಾರಣವಾಗಬಹುದು. ಅಪರೂಪವಾಗಿ 
ಯತುಬಂಧವಾದವರ ಯೋನಿಯಿಂದ ರಕಸ್ಪಾವ ಉಂಟಾಗಬಹುದು. ಉದರದಲ್ಲಿ 


ಜಲಸಂಚಯಕ್ಕೆ ಕಾರಣವಾಗಿ ಹೊಟ್ಟೆಯ ಉಬ್ಬರ ತೋರಿಬರಬಹುದು. ಕೆಲವೊಮ್ಮೆ 
46 


ದ್ರವ ಎದೆಗೂಡಿನಲ್ಲಿ ಸಂಚಯಗೊಂಡು ಉಬ್ಬಸಕ್ಕೆಡೆಮಾಡಿಕೊಡಬಹುದು. ಈ 
ಬಗೆಯ ಲಕ್ಷಣಗಳು ಕ್ಯಾನ್ಸರ್‌ನಿಂದ ಇಲ್ಲವೆ ಬೇರೆ ಕಾರಣಗಳಿಂದ 
ತಲೆದೊರಬಹುದಾದುದರಿಂದ ವೈದ್ಯಪರೀಕ್ಷೆಗೊಳಪಡುವುದು ಆವಶ್ಯಕ. 


ವೈದ್ಯ ರೋಗಿಯ ಇತಿಹಾಸ ಪಡೆದು ನಂತರ ದೇಹ ಮತ್ತುಕಿಳ್ಳುಳಿ ಅಂಗಗಳ 
ಪರೀಕ್ಷೆಯನ್ನು ಕೈಕೊಳ್ಳುತಾನೆ. ಅಂಡಾಶಯದ ಗಡ್ಡೆ ತುಂಬ ದೊಡ್ಡದಾಗಿದ್ದಾಗ 
ಹೊಟ್ಟೆಯನ್ನು ಮುಟ್ಟಿ ನೋಡಿದಾಗ ಸುಲಭವಾಗಿ ಕೈಗೆಟುಕುತದೆ. ಅದಿನ್ನೂ 
ಚಿಕ್ಕದಿದ್ದಾಗ ಯೋನಿ ಇಲ್ಲವೆ ಗುದನಾಳ ಪರೀಕ್ಷೆಯ ಕಾಲದಲ್ಲಿ ಅದು 
ಕೈಗೆಟುಕಬಹುದು. ನಂತರ ಶ್ರವಣಾತೀತ ಧ್ವನಿತರಂಗ ಪರೀಕ್ಷಣೆ ಮಾಡಿ ನಮೃಕಿವಿಗೆ 
ಕೇಳದಂತಹ ಹೆಚ್ಚು ಅಪವರ್ತನೆಯ ಶಬ್ದ ಅಲೆಗಳನ್ನು ಅಂಡಾಶಯದತ್ತ 
ಗುರಿಯಿರಿಸಿದಾಗ ಅಲ್ಲಿಂದ ಹೊರಹೊಮ್ಮುವ ಪ್ರತಿಧ್ವನಿಗಳು ಕೊಡಮಾಡುವ 
ಚಿತ್ರವನ್ನಾಧರಿಸಿ ಅಲ್ಲಿ ಆರೋಗ್ಯಕರ ಊತಕವಿದೆಯೋ ಅಥವಾ ದ್ರವ ತುಂಬಿದ 
ಬುಡ್ಡೆಯಿದೆಯೋಇಲ್ಲವೇ ಗಟ್ಟಿಯಾದ ಗಂತಿಯಿದೆಯೋ ಎಂಬುದನ್ನುಮತ್ತುಅದರ 
ಸ್ಥಳವನ್ನುಕರಾರುವಾಕ್ಕಾಗಿ ನಿರ್ಧರಿಸುತಾನೆ. ಗುದನಾಳ ಮತ್ತು ದೊಡ್ಡಕರುಳಿಗೆ ಗಂತಿ 
ಹರಡಿಲ್ಲವೆಂಬುದನ್ನು ಬೇರಿಯಂ ಎನಿಮಾ ನೀಡಿ ತೆಗೆದ ಎಕ್ಸ್‌-ಕಿರಣ ಚಿತ್ರಗಳಿಂದ 
ಖಚಿತಪಡಿಸಿಕೊಳ್ಳಬೇಕು. ಅಲ್ಲದೆ ರಕನಾಳಾಂತರವಾಗಿ ಎಕ್ಸ್‌-ಕಿರಣಗಳಿಗೆ 
ಅಪಾರದರ್ಶಕವಾದ ದ್ರವನೀಡಿಮೂತ್ರ ವ್ಯವಸ್ಥೆಚಿತ್ರ ತೆಗೆದು ಆ ಪ್ರದೇಶಕ್ಕೆ ಗಂತಿ 
ಹರಡಿಲ್ಲದಿರುವುದನ್ನು ದೃಢಪಡಿಸಿಕೊಳ್ಳಲಾಗುವುದು. 


ಬೆಳೆದ ಅಂಡಾಶಯ ಗಂತಿ ಹೊರಹಾಕುವ ಗಂತಿ ಸೂಚಕ ವಸ್ತು (ಸಿಎ-125) 


ಇರುವುದನ್ನು ರಕ್ತ ಪರೀಕ್ಷೆಯಿಂದ ದೃಢಪಡಿಸಿಕೊಳ್ಳಬಹುದಾದರೂ ಅಂತಹ ವಸ್ತು 
47 


ಸೌಮ್ಯಗಂತಿಯಿದ್ದಾಗಲೂ ತೋರಿಬರುವುದರಿಂದ ಅದು ಕೊಡಮಾಡುವ ಉತರ 
ಅನಿರ್ದಿಷ್ಟ ಕ್ಯಾನ್ಸರ್‌ ಇರುವಿಕೆಯನ್ನುನಿಖರವಾಗಿ ಹೇಳಲು ಅಕಾರಣವಾಗಿ ಬೆಳೆದ 
ಊತಕ ತುಣುಕನ್ನು ಕತ್ತರಿಸಿ ಲೇಪನ ನೀಡಿ ಸೂಕ್ಷ್ಮದರ್ಶಕದ ಮೂಲಕ ಪರೀಕ್ಷೆ 
ಮಾಡಬೇಕಾಗುವುದು. ಅದಕ್ಕಾಗಿ ಹೊಟ್ಟೆಯನ್ನು ಕತ್ತರಿಸಿ ಈ ಪರೀಕ್ಸೆಗಾಗಿ 
ಬೇಕಾಗಿರುವ ತುಣುಕನ್ನು ಹೊರತೆಗೆಯಬೇಕು. ಅಂಡಾಶಯದ ಕವಚವನ್ನು 
ಕತರಿಸಿದಾಗ ಅಲ್ಲಿಂದ ಗಂತಿ ಕೋಶಗಳು ಹೊರಚೆಲ್ಲಲಡದಂತೆ ನಿಗಾವಹಿಸಬೇಕು. 
ಇಲ್ಲವಾದರೆ ಅದು ರೋಗವನ್ನು ಬೇರೆಡೆಗೆ ಹರಡುವುದು. ಶಸ್ತ್ರಕ್ರಿಯೆ ಕಾಲದಲ್ಲಿ 
ರೋಗ ಹಾಲ್ರಸಗಂಟುಗಳಿಗೆ ಮತ್ತು ಬೇರೆ ಅಂಗಭಾಗಗಳಿಗೆ ಹರಡಿದೆಯೋ 
ಹೇಗೆಂಬುದನ್ನು ಅಲ್ಲಿನ ನಮೂನೆಗಳನ್ನು ತೆಗೆದು ಪರೀಕ್ಷಿಸಿ ತಿಳಿಯಬೇಕು. ಉದರ 
ದ್ರವಪರೀಕ್ಷೆಯೂ ಈ ದಿಶೆಯಲ್ಲಿಸಹಾಯಕ. ಈ ಎಲ್ಲವಿವರಗಳು ರೋಗದ ಘಟ್ಟದ 
ಬಗ್ಗೆ ತಿಳಿವಳಿಕೆ ನೀಡಿ ಕೈಕೊಳ್ಳಬೇಕಾದ ಚಿಕಿತ್ಲಾಕ್ರಮವನ್ನು ನಿರ್ಧರಿಸಲು ಮತ್ತು 
ರೋಗದ ಮುನ್ನೋಟವನ್ನು ತಿಳಿಯಲು ತುಂಬ ಉಪಯುಕ್ತ 


ಚಿಕಿತೆ 
ಗು 


ರೋಗದ ಹಂತ, ರೋಗಿಯ ವಯಸ್ಸುಮತ್ತುರೋಗಿಯ ದೈಹಿಕ ಆರೋಗ್ಯ 
ರೋಗದ ಚಿಕಿತ್ಸೆಯನ್ನು ನಿರ್ಧರಿಸುತ್ತವೆ. ಶಸ್ತ್ರ ಚಿಕಿತ್ಸೆ ರಸಾಯನ ಚಿಕಿತ್ಸೆ ಮತ್ತು ವಿಕಿರಣ 
ಚಿಕಿತೆಗಳು ಲಭ್ಯ. 


ಶಸ್ತ್ರಚಿಕಿತ್ಸೆ ಗಂತಿ ಹೊಂದಿದ ಪ್ರತಿಯೊಬ್ಬ ಸ್ಪೀಯರಲ್ಲಿ ಮೊದಲು ಕೈಕೊಳ್ಳುವ 
ಚಿಕಿತ್ಸಾ ವಿಧಾನ. ರಸಾಯನ ಚಿಕಿತ್ಸೆಯನ್ನು ಶಸ್ತ್ರಕ್ರಿಯೆಯ ನಂತರ ಸಹಾಯಕ ಚಿಕಿತ್ಸಾ 


ವಿಧಾನವಾಗಿ ದೇಹದಲ್ಲಿ ಅಳಿದುಳಿದ ಯಾವುದೇ ಗಂತಿ ಕೋಶಗಳನ್ನು ನಾಶಪಡಿಸಲು 
48 


ಬಳಸಲಾಗುವುದು. ಅದೇ ರೀತಿ ಶಸ್ತ್ರಕ್ರಿಯೆ ನಂತರ ಕಿಳ್ಳುಳಿ ಪ್ರದೇಶದಲ್ಲಿ 
ಉಳಿದುಕೊಂಡಿರಬಹುದಾಡ ಕ್ಯಾನ್ನರ್‌ಕೋಶಗಳನ್ನು ನಾಶಪಡಿಸಲು 
ಬಳಸಲಾಗುವುದು. 


ಗಂತಿಯು ಅಂಡಾಶಯಕ್ಕೆ ಮಾತ್ರ ಸೀಮಿತವಾಗಿದ್ದಾಗ, ಎರಡೂ ಬದಿಯ 
ಅಂಡಾಶಯಗಳನ್ನು, ಗರ್ಭನಾಳಗಳ ಸಮೇತ ಗರ್ಭಕೋಶವನ್ನು ಶಸ್ಪಕ್ರಿಯೆಯಿಂದ 
ತೆಗೆದುಹಾಕಲಾಗುವುದು. ಪ್ರಜನನ ಸಾಮರ್ಥ್ಯವನ್ನು ಉಳಿಸಿಕೊಂಡಿರುವ 
ವಯೋಮಾನದ ಸ್ತ್ರೀಯರಲ್ಲಿ ಗಂತಿತುಂಬನಿಧಾನವಾಗಿ ಬೆಳೆಯುತಿದ್ದರೆ ಆ ಕಡೆಯ 
ಅಂಡಾಶಯವನ್ನು ಮಾತ್ರ ತೆಗೆಯಲಾಗುವುದು. ಕ್ಯಾನರ್‌ ಹರಡಿಹೋಗಿದ್ದರೆ 
ಗಂತಿಯ ಸಾಧ್ಯವಾದಷ್ಟುಭಾಗವನ್ನುತೆಗೆದು ಅದರ ಒಟ್ಟುಮೊತವನ್ನು ಕಡಿಮೆಮಾಡಿ 
ನಂತರ ವ್ಯಕ್ತಿಯನ್ನುರಸಾಯನಇಲ್ಲವೆ ವಿಕಿರಣ ಚಿಕಿತ್ತೆಗೊಳಪಡಿಸಲಾಗುವುದು. ಗಂತಿ 
ದೇಹದ ಬೇರೆ ಭಾಗಗಳಿಗೆ ವ್ಯಾಪಿಸಿದ್ದರೆ ರೋಗಿಗೆ ಹೊಟ್ಟೆಯೊಳಕ್ಕೆ ಕ್ಯಾನರ್‌ 
ವಿರೋಧಿ ಔಷಧವನ್ನು ಬಿಟ್ಟುಬಿಟ್ಟುಕೊಡುವರು. ಇಲ್ಲವೆ ತುಂಬ ಪ್ರಭಾವಶಾಲಿ 
ವಿಕಿರಣಗಳನ್ನು ಕಿಳುಳಿಯ ಭಾಗಕ್ಕೆ ಹಾಯಿಸಿ ಗಂತಿಕೋಶಗಳನ್ನು ನಾಶಪಡಿಸಿ ಅವು 
ಮತ್ತೆ ಬೆಳೆಯದಂತೆ ಮಾಡಲಾಗುವುದು. 


ಕಾರಣ ಮತ್ತುನಿಯಂತ್ರಣ 


ಅಂಡಾಶಯ ಗಂತಿಯ ಕಾರಣ ತಿಳಿದಿಲ್ಲ ಆದರೂ ಕೆಲವೊಬ್ಬರಲ್ಲಿ ಅದರ 
ಸಂಭಾವ್ಯ ವಿಶೇಷ. ಅದರ ಬೆಳವಣಿಗೆಗೆ ಅಪರೋಕ್ಷೆ ಕಾರಣೀಭೂತ 
ಅಂಶಗಳಿದ್ದವರೆಲ್ಲರಲ್ಲಿ ಗಂತಿ ಬೆಳೆಯುವುದಿಲ್ಲ; ಅದೇ ರೀತಿ ಅಂತಹ ಅಂಶಗಳು 


49 


ಯಾವುವೂ ಇಲ್ಲದಿರುವ ಸ್ತ್ರೀಯರಲ್ಲಿ ಗಂತಿ ಬೆಳೆಯುವುದುಂಟು. ಆದರೂ 
ಕೆಲವೊಂದು ಅಂಶಗಳು ಗಂತಿ ಬೆಳವಣಿಗೆಗೆ ಪೂರಕ. 


ತಾಯಿ, ಅಕ್ಕ-ತಂಗಿಯರಲ್ಲಿ ಹಾಗು ಸಮೀಪಸಂಬಂಧಿಗಳಲ್ಲಿ ಕ್ಯಾನರ್‌ 
ಇತಿಹಾಸವಿದ್ದರೆ ಅಂಡಾಶಯ ಗಂತಿ ಬೆಳವಣಿಗೆ ಸಾಧ್ಯತೆ ಹೆಚ್ಚು. ಗರ್ಭಧರಿಸಿದ 
ಸ್ತ್ರೀಯರಲ್ಲಿ ಮಕ್ಕಳನ್ನು ಹೆತ್ತವರಿಗಿಂತ ಗಂತಿ ಬೆಳವಣಿಗೆ ಹೆಚ್ಚು ಹಾಗೆಯೇ 
ಗರ್ಭನಿರೋಧಕ ಮಾತ್ರೆ ಸೇವಿಸುವವರಲ್ಲಿ ಅಂಡಾಶಯಗಂತಿ ಬೆಳವಣಿಗೆ ಸಂಭಾವ್ಯ 
ಕಡಿಮೆ. ಬಹುಶಃ ಗರ್ಭಧಾರಣೆಯ ರೀತಿ ಈ ಮಾತ್ರೆಗಳು ದೇಹದಲ್ಲಿ ರಸದೂತ 
ಪ್ರಮಾಣವನ್ನು ಹೆಚ್ಚಿಸುವುದು ಕಾರಣವಾಗಿರಲಿಕ್ಕೆ ಸಾಕು. ಈ ಗಂತಿ ಬೆಳವಣಿಗೆ 
ಸಂಭಾವ್ಯ 50 ವರ್ಷಗಳ ವಯೋಮಾನದ ನಂತರ ಜಾಸ್ತಿ ವಯಸ್ಸಾದಂತೆ ಅದರ 
ಸಾಧ್ಯತೆ ಹೆಚ್ಚುತದೆ. ಸನ ಗಂತಿ ಹೊಂದಿದ ಸ್ತ್ರೀಯರಲ್ಲಿ ಅಂಡಾಶಯ ಗಂತಿ 
ಬೆಳವಣಿಗೆಯ ಸಾಧ್ಯತೆ ಹೆಚ್ಚು. 


ನಿಯಮಿತವಾಗಿ ಕಿಳುಳಿ ಪರೀಕ್ಷೆಗೆ ಒಳಪಡುವ ಸ್ಪೀಯರಲ್ಲಿಅಂಡಾಶೆಯ ಗಂತಿ 
ಬೆಳೆಯುತ್ತಿರುವುದನ್ನು ಗುರುತಿಸಬಹುದು. ಆದರೆ ಆ ಬಗೆಯ ಪರೀಕ್ಷೆ ರೋಗವಿನ್ನೂ 
ಚಿಕ್ಕದಿದ್ದಾಗ ತೋರಿಸದು. ರಕದಲ್ಲಿ ಗಂತಿ ಸೂಚಕ ವಸುವಿನ ಇರುವಿಕೆ ಮತ್ತು 
ಯೋನಿಯ ಮೂಲಕ ಕೈಕೊಳ್ಳುವ ಶ್ರವಣಾತೀತ ಧ್ವನಿತರಂಗ ಪರೀಕ್ಷೆ ರೋಗದ 
ಸುಳಿವನ್ನು ಅದರ ಪ್ರಾಥಮಿಕ ಹಂತದಲ್ಲಿತೋರಿಸಬಹುದೆಂಬ ಸೂಚನೆಗಳಿದ್ದರೂ 


ಅವು ಇನ್ನೂ ಫಲಪ್ರದವಾಗಿಲ್ಲ. 


50 


ಸನಗಂತಿ 


ಸನ 15 ರಿಂದ 20 ಹಾಲೆಗಳನ್ನುಹೊಂದಿದ್ದು ಅವು ಡೇಯ್ಲಿಹೂವಿನ ದಳದಂತೆ 
ವ್ಯವಸ್ಥಿತಗೊಂಡಿವೆ. ಪ್ರತಿಯೊಂದು ಹಾಲೆಯಲ್ಲೂಅನೇಕ ಚಿಕ್ಕ ಚಿಕ್ಕ ಕಿರುಹಾಲೆಗಳು. 
ಅವು ಹಾಲನ್ನು ಸ್ರವಿಸುವ ಹತ್ತಾರು ಚಿಕ್ಕ ಬುಡ್ಡೆಗಳಲ್ಲಿ ಅಂತ್ಯಗೊಳ್ಳುತ್ತವೆ. ಈ 
ಹಾಲೆಗಳು, ಕಿರು ಹಾಲೆಗಳು ಮತ್ತು ಬುಡ್ಡೆಗಳು ಚಿಕ್ಕನಾಳಗಳ ಮೂಲಕ ಪರಸ್ಪರ 
ಸಂಬಂಧ ಪಡೆದಿವೆ. ನಾಳಗಳು ಸನದ ನಡುವೆ ಇರುವ ದುಂಡನೆ ಕಪ್ಪು ಚರ್ಮದ 
ಮಧ್ಯ ಮೊಲೆತೊಟ್ಟಿನತ್ತ ಸಾಗುತ್ತವೆ. ಹಾಲೆಗಳು ಮತ್ತು ನಾಳಗಳ ಮಧ್ಯದಲ್ಲಿರುವ 
ಸ್ಥಳ ಕೊಬ್ಬಿನಿಂದ ಭರ್ತಿಯಾಗಿದೆ. ಸ್ತನದಡಿಯಲ್ಲಿಸ್ನಾಯು ಪದರು ಇರುವುದೇ ವಿನಹ 
ಸನದಲ್ಲಿ ಸ್ನಾಯು ಇರುವುದಿಲ್ಲ. ಸ್ತನದಲ್ಲಿ ರಕ್ತನಾಳಗಳು ಮತ್ತು ಹಾಲ್ರಸನಾಳಗಳ 


ವ್ಯಾಪಕ ಜಾಲವಿದೆ. 
ಕಾರಣ 


ಸ್ತ್ರೀಯರಲ್ಲಿಗೋಚರಿಸುವ ಕ್ಯಾನ್ಸರ್‌ಗಳಲ್ಲಿಸನ ಗಂತಿ ಮೊದಲ ಸ್ಥಾನದಲ್ಲಿದೆ. 
ಅದರ ಬೆಳವಣಿಗೆ ನಲವತ್ತು ಐವತ್ತು ವರುಷ ವಯಸ್ಸಿನ ಸ್ತ್ರೀಯರಲ್ಲಿ ಅದರ 
ಕಾರಣವೇನು ಎಂಬುದು ತಿಳಿದಿಲ್ಲ. ಅದು ಒಬ್ಬರಲ್ಲಿಗೋಚರಿಸುತ್ತದೆ, ಮತೊಬ್ಬರಲ್ಲಿ 
ತೋರಿ ಬರುವುದಿಲ್ಲ ಅದು ಏಕೆ ಎಂಬುದು ತಿಳಿಯದು. ಅದು ಒಬ್ಬರಿಂದ 
ಮತ್ತೊಬ್ಬರಿಗೆ ಹರಡುವ ಅಂಟು ಜಾಡ್ಯವಲ್ಲ, ಸನದ ಮೇಲೆ ಬೀಳುವ ಪೆಟ್ಟುಅದಕ್ಕೆ 
ಕಾರಣವಲ್ಲ, ಕೆಲವೊಂದು ಅಂಶಗಳು ಸನಗಂತಿ ಬೆಳವಣಿಗೆಯ ಸಂಭಾವ್ಯವನ್ನು 


ಹೆಚ್ಚಿಸಬಹುದು. ಆ ಅಂಶಗಳು ಇವೆ ಎಂದಾಕ್ಷಣ ಗಂತಿರೂಪುಗೊಳ್ಳುತ್ತದೆ ಎಂದಲ್ಲ. 


ಹ \\ ೫0೨ 


ಅಲ್ಲದೆ ಅನೇಕರು ರೋಗ ಬೆಳವಣಿಗೆಯ ಸಾಧ್ಯತೆಯ ಅಂಶಗಳನ್ನು 
ಹೊಂದಿಲ್ಲದಿದ್ದರೂ ಗಂತಿ ಬೆಳವಣಿಗೆ ಹೊಂದಬಹುದು. 


ಸನಗಂತಿ ಬೆಳವಣಿಗೆ ವಯಸ್ಸಾದವರಲ್ಲಿಗೋಚರಿಸುವುದು. ಅದರ ಸಂಭಾವ್ಯ 
25 ವರುಷ ವಯಸಿನೊಳಗೆ ಅಪರೂಪ. ಮಕ್ಕಳಾಗದ ಸ್ತ್ರೀಯರಲ್ಲಿ ಈ ರೋಗದ 
ಸಾಧ್ಯತೆ ಮಕ್ಕಳಾದವರಿಗಿಂತ ಹೆಚ್ಚಿರುವುದರ ಕಾರಣದಿಂದಾಗಿ ಹಾಲೂಡಿಕೆ ಬಹುಶಃ 
ಸನದ ಕ್ಯಾನ್ಸರ್‌ ಬೆಳವಣಿಗೆಯನ್ನು ಕುಗ್ಗಿಸಬಲ್ಲದೆಂಬ ತರ್ಕಕ್ಕೆ ಆಧಾರವಾಗಿದೆ. 
ಆದರೂ ಈ ರೋಗದ ಕಾರಣ ನಿಗೂಢವಾಗಿಯೇ ಉಳಿದಿದೆ. ಕೌಟುಂಬಿಕ 
ಇತಿಹಾಸವನ್ನುಪರಿಶೀಲಿಸಿದಾಗ, ತಾಯಿ, ಅಕ್ಕ-ತಂಗಿಯರು ಸನಗಂತಿ ಹೊಂದಿದ್ದರೆ, 
ಆಕೆಯಲ್ಲಿ ಗಂತಿ ಬೆಳವಣಿಗೆ ಸಂಭಾವ್ಯ ಹೆಚ್ಚಿರುತ್ತದೆ. ಸಂಬಂಧಿಕರಲ್ಲಿ 
ಬಯತುಬಂಧವಾಗುವ ಮೊದಲೇ ಗಂತಿ ಬೆಳವಣಿಗೆಯಾಗಿದ್ದರೆ ಇಲ್ಲವೆ ಎರಡೂ 
ಸ್ತನಗಳನ್ನು ಗಂತಿ ಆವರಿಸಿದ್ದರೆ ಆಕೆಯಲ್ಲೂ ಸನಗಂತಿ ಬೆಳವಣಿಗೆ ಸಾಧ್ಯತೆ 
ಇತರರಿಗಿಂತ ಹೆಚ್ಚು. ಈ ಕಾರಣದಿಂದಾಗಿ ಆನುವಂಶಿಕ ಅಂಶಗಳು ಗಂತಿ 
ಬೆಳವಣಿಗೆಯಲ್ಲಿ ಪಾತ್ರವಹಿಸಬಹುದೆಂಬ ಶಂಕೆಗೆಡೆಮಾಡಿಕೊಟ್ಟದೆ. 


ಒಮ್ಮೆ ಸನಗಂತಿ ಹೊಂದಿದವರು ಮತ್ತೆ ಅದರ ಬೆಳವಣಿಗೆ ಹೊಂದುವ 
ಸಾಧ್ಯತೆಯನ್ನು ವಿಶೇಷವಾಗಿ ಪಡೆದಿರುತಾರೆ. ಚಿಕಿತೆಗೊಳಪಟ್ಟು ಗುಣಮುಖರಾದ 
ಅನೇಕ ವರುಷಗಳ ನಂತರ ಮತ್ತೆ ಸನಗಂತಿ ಹೊಂದಬಹುದು. ಅದರಲ್ಲೂ 
ಕಿರುಹಾಲೆಗೆ ಸಂಬಂಧಿಸಿದ ಗಂತಿ ಹೊಂದಿದವರಲ್ಲಿರೋಗಮರುಕಳಿಸುವ ಸಾಧ್ಯತೆ 
ವಿಶೇಷ. 


52 


12 ವರುಷಗಳಿಗಿಂತ ಮೊದಲೇ ಖತುಮತಿಯಾದವರಲ್ಲಿ ತುಂಬ ತಡವಾಗಿ 
ಯತುಬಂಧ ಹೊಂದಿದವರಲ್ಲಿ 30 ವರುಷಗಳ ವಯೋಮಾನದ ನಂತರ ಮೊದಲ 
ಮಗುವಿಗೆ ಜನ್ಮನೀಡಿದವರಲ್ಲಿ ಗಂತಿ ಬೆಳವಣಿಗೆಯ ಸಾಧ್ಯತೆ ವಿಶೇಷವಾಗಿ 
ತೋರಿಬರಬಲ್ಲದು. ಬಹುಶಃ ಗಂತಿ ಬೆಳವಣಿಗೆಗೆ ಲೈಂಗಿಕ ರಸದೂತಗಳು 
ಪ್ರಚೋದನೆಯನ್ನೊದಗಿಸಲಿಕ್ಕೆ ಸಾಕು. 


ಆಹಾರದಲ್ಲಿ ಕೊಬ್ಬಿನಂಶವನ್ನು ವಿಶೇಷವಾಗಿ ಸೇವಿಸುವವರಲ್ಲಿ ಮತ್ತು 
ಸ್ಥೂಲದೇಹಿಗಳಲ್ಲಿಸನಗಂತಿ ಬೆಳವಣಿಗೆ ಸಾಧ್ಯತೆ ವಿಶೇಷವೆಂದು ಕಡಿಮೆ ಕೊಬ್ಬನ, 
ಹಣ್ಣು ತರಕಾರಿ ಸೇರಿದ ಸಮತೋಲನ ಆಹಾರ ಸೇವನೆಗೆ ಮತ್ತುದೇಹತೂಕವನ್ನು 
ಕಾಯ್ದಿರಿಸಿಕೊಳ್ಳುವುದಕ್ಕೆ ಮಹತ್ವವನ್ನು ನೀಡಲಾಗಿದೆ. 


ಗಂತಿಯ ಸೂಲ ಚಿತ್ರ 
ಆ 


ಸಾಮಾನ್ಯವಾಗಿ ತೋರಿಬರುವ ಸನಗಂತಿ ನಾಳಗಳ ಒಳಹಾಸಿನಲ್ಲಿ 
ಉಗಮಗೊಳ್ಳುತದೆ. ಅದರಿಂದಾಗಿ ಅದು ನಾಳಗಂತಿ. ಮತ್ತೊಂದು ಬಗೆಯ ಗಂತಿ 
ಕಿರುಹಾಲೆಗಳಲ್ಲಿ ಉದ್ಭವಿಸುವುದರಿಂದ ಅದು ಕಿರುಹಾಲೆಗಂತಿ. ಕೆಲವೊಮ್ಮೆ ಗಂತಿ 
ಮೊಲೆತೊಟ್ಟನಲ್ಲಿ ಉದ್ಭವಿಸಬಹುದು. ಮೊಲೆ ತೊಟ್ಟಿನಿಂದ ಸನದ ಹಾಲೆ, 
ಕಿರುಹಾಲೆಗಳ ತುದಿಯವರೆಗಿನ ಹಾಲು ನಾಳ ವ್ಯವಸ್ಥೆಯ ಮೇಲಲಕೋಶಗಳಲ್ಲಿಎಲ್ಲಿ 
ಬೇಕಾದರೂ ಗಂತಿ ಬೆಳವಣಿಗೆಯಾಗಬಹುದು. ಗಂತಿಯು ಸನದ ಯಾವುದೇ 
ಭಾಗದಲ್ಲಿ ಬೆಳೆಯಬಹುದಾದರೂ ಅದರ ಮೇಲಿನ ಹೊರಭಾಗದ ಕಾಲುವೃತದಲ್ಲಿ 
ವಿಶೇಷ. ಅಲ್ಲಿನ ಊತಕ ಬೇರೆಡೆಗಿಂತ ಹೆಚ್ಚು ದಪ್ಪನಾಗಿರುವುದು ಈ ಬೆಳವಣಿಗೆಗೆ 


ಅವಕಾಶಮಾಡಿಕೊಡುತದೆಂದು ತೋರುತ್ತದೆ (ಚಿತ್ರ 8) 
53 


ಚಿತ್ರ 8 : ಸನ ಗಂತಿ 


ಸನದಲ್ಲಿಬೆಳೆದ ಗಂತಿ ನಾರೆಳೆಯಿಂದ ಕೂಡಿ ಕಲ್ಲಿನಂತೆ ಬಿರುಸಾಗಿರಬಹುದು. 
ಅದರ ಅಂಚು ಅಡ್ಡಾದಿಡ್ಡಿ ಅದು ಬೆಳೆದಂತೆ ಮೊಲೆತೊಟ್ಟನ್ನು ಒಳಕ್ಕೆಳೆದುಕೊಳ್ಳುತದೆ. 
ಅದರ ಮೇಲಿನ ಚರ್ಮ ಕೆಳಗಿರುವ ಎದೆಗೂಡಿನ ಭಾಗಗಳಿಗೆ ಅಂಟಿಕೊಂಡು ಬೆಳೆದು 
ಚರ್ಮವನ್ನು ಕಿತಳೆ ಸಿಪ್ಪೆಯಂತೆ ಮಾಡುತದೆ. ದಿನಕಳೆದಂತೆ ಅದು ಒಡೆದು 
ಹುಣ್ಣಾಗುತ್ತದೆ. ಒಳಭಾಗ ಮಾಗದ ಪೇರು ಕಾಯಿಯಂತಿರುತದೆ. ಅದಕ್ಕೆ ಬೇರೆ 
ಕವಚದ ಹೊದಿಕೆಯಿರುವುದಿಲ್ಲ. ಸನಗಂತಿಗಳಲ್ಲಿ ಕಲ್ಲುಗಂತಿಯ ರೂಪ ಸಾಮಾನ್ಯ. 
ನಾಳಗಳಲ್ಲಿ ಬೆಳೆದ ಗಂತಿಯ ಫಲವಾಗಿ ಮೊಲೆತೊಟ್ಟಿನಿಂದ ರಕ್ತ ಮಿಶ್ರಿತ ದ್ರವ 


ಒಸರಬಹುದು. ವಯಸ್ನಾಗದವರಲ್ಲಿತೋರಿಬರುವ ಗಂತಿ ತಿರುಳಿನ ಅಂಶಗಳಿಂದ 
54 


ಕೂಡಿ ಮೆತ್ತಗಿರುತ್ತದೆ. ಅದರ ಅಂಚು ನಿಖರ ಮತ್ತುಅದು ದೊಡ್ಡಗಾತ್ರ ಹೊಂದಿ 
ಬೆಳೆಯಬಹುದು. 


ಪ್ರತಿಯೊಬ್ಬ ಸ್ತ್ರೀ ತನ್ನ ಸನಗಳನ್ನು ತಿಂಗಳಿಗೊಮ್ಮೆ ರಜಸ್ರಾವದ ನಂತರ 
ಮುಟ್ಟಿನೋಡಿಕೊಳ್ಳುವ ರೂಢಿಯನ್ನಿರಿಸಿಕೊಂಡಿದ್ದರೆ ಗಂತಿ ಬೆಳವಣಿಗೆಯ 
ಸನ್ನಿವೇಶವನ್ನು ಪ್ರಥಮ ಘಟ್ಟದಲ್ಲಿಯೇ ತಿಳಿಯಬಹುಡು. ಕೆಲವೊಂದು 
ಸಂದರ್ಭಗಳಲ್ಲಿ ಅಲ್ಲಿ ತೋರಿಬರುವ ಗಂಟು ಕ್ಯಾನ್ಸರ್‌ನಿಂದ 
ಉದ್ಭವಗೊಂಡಿರಲಿಕ್ಕಿಲ್ಲ ಮಾರಕ ಗಂತಿಯುಸ್ಥಳಿಕವಾಗಿ ಹರಡಿ ಮೇಲಿನ ಚರ್ಮಕ್ಕೆ, 
ಕೆಳಗಿರುವ ಸ್ನಾಯುಗಳಿಗೆ ಮತ್ತು ಮೊಲೆತೊಟ್ಟಿಗೆ ಅಂಟಿಕೊಂಡು ಬೆಳೆಯುತದೆ. 
ಗಂತಿಕೋಶಗಳು ಹಾಲ್ರಸನಾಳಗಳ ಹಾದಿಗುಂಟ ಬೆಳೆದು ಇಲ್ಲವೆ ಗಂತಿಕೋಶಗಳ 
ಗುಂಪೆ ಕಳಚಿಕೊಂಡು ಹಾಲ್ರಸ ಪ್ರವಾಹದೊಡನೆ ಕಂಕುಳ ಮತ್ತುಎದೆ ಒಳಭಾಗದ 
ಹಾಲ್ರಸ ಗಂಟುಗಳನ್ನು ಬೇಗ ತಲುಪಿ ಅಲ್ಲಿ ತಮ್ಮ ಪ್ರತಿರೂಪ ಗಂತಿಯನ್ನುಂಟು 
ಮಾಡುತವೆ. ನಂತರ ಕೀಲಿಕ ಮೇಲಣ ಗಂಟುಗಳಿಗೆ, ಎದೆಯ ಮಧ್ಯ ತಡಿಕೆ ಮತ್ತು 
ಎದುರು ಸನವನ್ನು ತಲುಪಬಹುದು. 


ರಕ್ತಪ್ರವಾಹವನ್ನು ಸೇರಿದ ಗಂತಿಕೋಶಗಳ ಗುಂಪೆ ದೂರ ಪ್ರದೇಶಗಳಿಗೆ ಸಾಗಿ 
ಹೋಗುತ್ತದೆ. ಕಂಕಾಲವನ್ನು ಸೇರುವ ಗಂತಿಕೋಶಗಳು ಟೊಂಕದ ಬೆನ್ನುಮೂಳ, 
ತೊಡೆಮೂಳೆ, ಪಕ್ಕೆಲುಬು, ಬೆನ್ನೆಲುಬು ಮತ್ತು ಕಪಾಲದಲ್ಲಿ ಗಂತಿ ವಸಾಹತನ್ನು 
ನಿರ್ಮಿಸಿ ಅಲ್ಲಿನ ಮೂಳೆ ಟೊಳ್ಳಾಗಿ ಮುರಿಯುವಂತೆ ಇಲ್ಲವೆ ಕುಸಿಯುವಂತೆ 
ಮಾಡಬಲ್ಲವು. ಶ್ವಾಸಕೋಶ, ಈಲಿ, ಮಿದುಳು, ಮೂತ್ರಪಿಂಡ ಮೇಲಣ ಗ್ರಂಥಿ 
ಮತ್ತುಅಂಡಾಶಯ ಗಂತಿ ವಸಾಹತು ನೆಲೆಯೂರುವ ಇತರ ಸ್ಥಳಗಳು. 


55 


ಲಕಣಗಳು 
೦ 


ಸ್ವನಗಂತಿಯ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಅದನ್ನು ಗುರುತಿಸಿ 
ಚಿಕಿತೆಗೊಳಪಡಿಸಿದರೆ ಅದರಿಂದ ಸಂಪೂರ್ಣವಾಗಿ ಗುಣ ಹೊಂದುವ ಸಾಧ್ಯತೆ 
ವಿಶೇಷ. ಗಂತಿಯು ಸನಕ್ಕೆ ಮಾತ್ರ ಸೀಮಿತವಾಗಿದ್ದಾಗ ಅದನ್ನು ಶಸ್ತ್ರಕ್ರಯೆಯಿಂದ 
ಸುಲಭವಾಗಿ ತೆಗೆದುಹಾಕಬಹುದು. ಆದರೆ ಬಹುಪಾಲು ರೋಗಿಗಳಲ್ಲಿ ಸನ ಕ್ಯಾನರ್‌ 
ಲಕ್ಷಣಗಳ ಬೆಳವಣಿಗೆ ಮತ್ತು ಚಿಕಿತ್ಸೆಗಾಗಿ ಬರುವ ಕಾಲ - ಇವೆರಡರ ಮಧ್ಯ ಸಾಕಷ್ಟು 
ಸಮಯ ಕಳೆದು ಹೋಗುತ್ತದೆ. ಅನೇಕರು ತಮ್ಮ ಸನದಲ್ಲಿ ಗಂಟು 
ಬೆಳೆಯುತ್ತಿರುವುದನ್ನು ತಿಳಿದರೂ ನಾಚಿಕೆ, ಸಂಕೋಚ ಪ್ರವೃತ್ತಿಯಿಂದ 
ಪರೀಕ್ಷೆಗೊಳಪಡದೆ ದಿನಗಳನ್ನು ದೂಡುವುದು ದುರದೃಷ್ಟಕರ. ಈ ರೋಗವನ್ನು 
ಗುರುತಿಸುವಲ್ಲಿಸ್ಟೀ ಸಕ್ರಿಯವಾಗಿ ಭಾಗವಹಿಸಬೇಕು. 


ಣ್‌ 


ಸನಗಂತಿ ಬೆಳೆಯುತ್ತಿರುವಾಗ ಅದು ನೋವನ್ನುಂಟು ಮಾಡದು. ಪ್ರಾರಂಭದಲ್ಲಿ 
ಅದು ಯಾವ ಗುಣಲಕ್ಷಣಗಳನ್ನೂ ತೋರಿಸಲಿಕ್ಕಿಲ್ಲ ಗಂತಿ ಬೆಳೆದಂತೆ ಅದು 
ಕೆಲವೊಂದು ಬದಲಾವಣೆಗಳನ್ನು ತರುವುದರಿಂದ ಸ್ತ್ರೀ ಆ ಲಕ್ಷಣಗಳತ್ತ ಗಮನ 
ಕೊಡಬೇಕು. ಸನದಲ್ಲಿ ಗಂಟು, ಸ್ತನದಲ್ಲಿ ಇಲ್ಲವೆ ಅದರ ಬಳಿಯ ಚರ್ಮ 
ಬಿರುಸಾಗಿರುವುದು, ಸನದ ಗಾತ್ರ ಮತ್ತು ಆಕೃತಿಯಲ್ಲಿ ಬದಲಾವಣೆ, 
ಮೊಲೆತೊಟ್ಟಿನಿಂದ ಸ್ರವಿಕೆ, ಸನ, ಮೊಲೆತೊಟ್ಟುಮತ್ತು ಅದರ ಸುತ್ತಣ ಕಪ್ಪುವೃತದ 
ಬಣ್ಣದಲ್ಲಿ ಬದಲಾವಣೆ, ತಗ್ಗು ಸುಕ್ಕುಗಟ್ಟಿದ ಚರ್ಮ, ಇಲ್ಲವೆ ಚಕ್ಕೆ ಏಳುತಿರುವ 
ಚರ್ಮ - ಹೀಗೆ ಯಾವುದೇ ರೀತಿಯ ಬದಲಾವಣೆ ತೋರಿಬಂದರೂ 


೨6 


ವೈದ್ಯಪರೀಕ್ಸೆಗೊಳಪಡಬೇಕು. ಅನೇಕ ಬಾರಿ ಈ ಬದಲಾವಣೆಗಳು ಗಂತಿಯಿಂದ 


ಉಂಟಾಗಿರಲಿಕ್ಕಿಲ್ಲ 


ಸನ ಗಂತಿಯ ಬೆಳವಣಿಗೆ ಮತ್ತು ಹರಡುವಿಕೆಯನ್ನು ಮ್ಯಾಂಚೆಸ್ಟರ್‌ 
ವಿಧಾನದಿಂದ ನಾಲ್ಕು ಘಟ್ಟಗಳಾಗಿ ವಿಂಗಡಿಸಲಾಗುತದೆ. ರೋಗ ಯಾವ ಘಟ್ಟವನ್ನು 
ತಲುಪಿದೆ ಎಂಬುದನ್ನು ಆಧರಿಸಿ ಚಿಕಿತ್ಸೆಯನ್ನು ರೂಪಿಸಬಹುದು ಮತ್ತು 
ಮುನ್ನೋಟವನ್ನುನಿರ್ಧರಿಸಬಹುದು. ಅದರ ಮೊದಲ ಘಟ್ಟದಲ್ಲಿಗಂತಿಯು ಸನಕ್ಕೆ 
ಮಾತ್ರ ಸೀಮಿತಗೊಂಡಿರುತದೆ. ಅದು ಮೇಲಿನ ಚರ್ಮಕ್ಕಾಗಲೀ, ಅಡಿಯ ಎದೆ 
ಸ್ನಾಯು ಅಥವಾ ಎದೆಗೂಡಿಗಾಗಲೀ ಅಂಟಿಕೊಂಡಿರುವುದಿಲ್ಲ ಎರಡನೇ ಘಟ್ಟದಲ್ಲಿ 
ಗಂತಿ ಕಂಕುಳಲ್ಲಿರುವ ಹಾಲ್ರಸಗಂಟುಗಳಿಗೆ ಹರಡಿರುತ್ತದೆ. ಆದರೂ ಆ ಗಂಟುಗಳು 
ಸುತ್ತಣ ಪ್ರದೇಶಕ್ಕೆ ಅಂಟಿಕೊಂಡಿರುವುದಿಲ್ಲ, ಅವುಗಳನ್ನು ಕೈಯಲ್ಲಿ ಹಿಡಿದು ಅತಿತ್ರ 
ಚಲಿಸಬಹುದು. ಮೂರನೇ ಘಟ್ಟದಲ್ಲಿ ಆ ಗಂಟುಗಳು ಒಂದಕ್ಕೊಂದು 
ಅಂಟಿಕೊಂಡು ಅವುಗಳನ್ನು ಅತಿತ್ತ ಚಲಿಸಲಾಗುವುದಿಲ್ಲ ಸನದಲ್ಲಿ ಬೆಳೆಯುತ್ತಿರುವ 
ಗಂತಿಯು ಮೇಲಿನ ಚರ್ಮ ಮತ್ತು ಅಡಿಯ ಸ್ನಾಯುಗಳಿಗೆ ಭದ್ರವಾಗಿ 
ಅಂಟಿಕೊಂಡಿರುತದೆ. ಚರ್ಮ ಕಿತಳೆ ಸಿಪ್ಪೆಯಂತೆ ಚುಕ್ಕೆಗಳನ್ನುತೋರಿಸುವುದು. ಪ್ರ 
ಎಲ್ಲ ಬದಲಾವಣೆಗಳಿದ್ದರೂ ಗಂತಿ ಸನಕ್ಕೆ ಮಾತ್ರ ಸೀಮಿತ. ಅದು ಅಡಿಯ 
ಸ್ನಾಯುಗಳತ್ತ ಹರಡಿದ್ದರೂ ಎದೆಗೂಡನ್ನು ಆಕ್ರಮಿಸಿರುವುದಿಲ್ಲ, ಗಂತಿ ಕಡೆಯ ಭುಜ, 
ತೋಳು ಮತ್ತುಕ್ಳ ಬಾವು ತೋರಿಸಬಹುದು. 


ರೋಗದ ನಾಲ್ಕನೆಯ ಘಟ್ಟದಲ್ಲಿ ಗಂತಿಯು ಅಡಿಯ ಎದೆಗೂಡಿಗೆ ಮತ್ತು 


ದೇಹದ ಬೇರೆ ಬೇರೆ ಭಾಗಗಳಿಗೆ ಹರಡಿರುವುದು. ಅದರ ಹರಡಿಕೆ ಹಾಲ್ರಸನಾಳ 


57 


ಮತ್ತು ರಕ್ತನಾಳಗಳ ಮುಖಾಂತರ. ಹಾಲ್ರಸನಾಳದಲ್ಲಿನ ಹಾಲ್ರಸ ಪ್ರವಾಹದ 
ಮೂಲಕ ಗಂತಿಕೋಶಗಳ ಗುಂಪೆ ದೂರಪ್ರದೇಶಕ್ಕೆ ಸಾಗಿಹೋಗಬಹುದು ಇಲ್ಲವೇ 
ಗಂತಿಕೋಶಗಳು ಹಾಲ್ರಸನಾಳ ಭಿತಿಗುಂಟ ಸಾಲಾಗಿ ಬೆಳೆಯುತ್ತ ಸುತ್ತಣ ಪ್ರದೇಶಕ್ಕೆ 
ವ್ಯಾಪಿಸಬಹುದು. ಅದು ಕಂಕುಳ, ಒಳಸನ ಹಾಲ್ರಸಗಂಟುಗಳಲ್ಲಿ ತನ್ನ 
ಪ್ರತಿರೂಪವನ್ನು ಉಂಟುಮಾಡುವುದಲ್ಲದೆ, ಕೀಲಿಕಮೇಲಣ ಹಾಲ್ರಸಗಂಟುಗಳು, 
ಎದೆಯ ಮಧ್ಯ ತಡಿಕೆಯಲ್ಲಿ ತಮ್ಮ ವಸಾಹತನ್ನು ನಿರ್ಮಿಸುತ್ತವೆ. ರಕ್ತ ಪ್ರವಾಹದ 
ಮೂಲಕ ಸಾಗಿ ಹೋಗುವ ಗಂತಿಕೋಶಗಳ ಗುಂಪೆ ದೂರಪ್ರದೇಶಗಳಿಗೆ ಸಾಗಿ 
ಮೂಳೆ, ಶ್ವಾಸಕೋಶ, ಈಲಿ, ಮಿದುಳು, ಮೂತ್ರಪಿಂಡ ಮೇಲಣ ಗ್ರಂಥಿ ಮತ್ತು 
ಅಂಡಾಶಯಗಳಲ್ಲಿ ತಮ್ಮ ವಸಾಹತನ್ನು ನಿರ್ಮಿಸುತ್ತವೆ. ತೊಡೆಮೂಳೆ, ಬೆನ್ನೆಲುಬು, 
ಪಕ್ಕೆ ಮೂಳೆಯಲ್ಲಿನ ಗಂತಿಗಳು ಮೂಳೆಯನ್ನು ಕರಗಿಸಿ ಅವು ಸುಲಭವಾಗಿ 
ಮುರಿಯುವಂತೆ ಅಥವಾ ಕುಸಿಯುವಂತೆ ಮಾಡುತವೆ. 


ಪರೀಕೆ 
[50% 


ಕಾಲಕಾಲಕ್ಕೆ ಸನದ ಸ್ವಪರೀಕ್ಷೆ ಮಾಡಿಕೊಳ್ಳುವುದು ಈ ರೋಗದ 
ಇರುವಿಕೆಯನ್ನು ಗುರುತಿಸುವಲ್ಲಿ ಬಹುಮುಖ್ಯ ವಿಧಾನ. ಪ್ರತಿ ತಿಂಗಳು ತನ್ನ ಸ್ತನಗಳನ್ನು 
ಪರೀಕ್ಷಿಸುವುದನ್ನು ಸ್ಟೀ 35 ವರುಷಗಳ ನಂತರ ರೂಢಿಗೊಳಿಸಬೇಕು. ಪ್ರತಿಯೊಬ್ಬ 
ಸ್ತ್ರೀ ಸನಗಳು ಎಭಿನ್ನ. ಸ್ತ್ರೀಯ ವಯಸ್ಸು ರಜಚಕ್ರ, ಗರ್ಭಧಾರಣೆ, ಯತುಬಂಧ, 
ಗರ್ಭನಿರೋಧಕ ಮಾತ್ರೆಗಳು ಇಲ್ಲವೆ ಇತರ ರಸದೂತಗಳ ಸೇವನೆ ಸನದಗಾತ್ರದಲ್ಲಿ 
ಬದಲಾವಣೆಯನ್ನುಂಟುಮಾಡುತ್ತದೆ. ಸ್ವಪರೀಕ್ಷೆ ಮಾಡಿಕೊಳ್ಳುವಾಗ ಸ್ತನದಲ್ಲಿ 


58 


ಏನಾದರೂ ಅಸಹಜವಾದುದು ಗೋಚರಿಸಿದರೆ ಕೂಡಲೇ ವೈದ್ಯರ ಗಮನಕ್ಕೆ 
ತರಬೇಕು. 


ಸನಚಿತ್ರ 


ವಿಶಿಷ್ಟ ರೀತಿಯ ಉಪಕರಣದ ಸಹಾಯದಿಂದ ವಿಶೇಷ ಬಗೆಯ 
ಎಕ್‌ -ಕಿರಣಗಳ ಬಳಕೆ ಮಾಡಿ ಸನದ ಮೃದು ಊತಕದ ಚಿತ್ರ 
(ಮ್ಯಾಮೋಗ್ರಾಫಿ)ವನ್ನು ದೊರಕಿಸಿಕೊಳ್ಳ ಬಹುದು. ಈ ಪರೀಕ್ಷೆಯಲ್ಲಿ ಎರಡು 
ಚಿತ್ರಗಳನ್ನು - ಒಂದು ಪಕ್ಕದಿಂದ, ಮತೊಂದು ಮೇಲಿನಿಂದ ತೆಗೆಯಲಾಗುತ್ತದೆ. 
ಚಿತ್ರವನ್ನುಸ್ಫುಟಗೊಳಿಸಲು, ಚಿತ್ರ ತೆಗೆಯುವಾಗ ಎರಡು ಛಾಯಾಫಲಕಗಳ ಮಧ್ಯ 
ಸ್ತನವನ್ನು ಕೆಲವು ಸೆಕೆಂಡುಗಳ ಕಾಲ - ಅದು ಸ್ವಲ್ಪ ತೊಂದರೆಯನ್ನುಂಟುಮಾಡಿದರೂ 
- ಅದುಮಿ ಹಿಡಿಯಬೇಕು. ಅನೇಕ ಬಾರಿ ಸನ ಗಂತಿ ತನ್ನ ಗುಣಲಕ್ಷಣಗಳನ್ನು 
ಪ್ರಕಟಪಡಿಸುವ ಮೊದಲೇ ಇಲ್ಲವೆ ಸ್ಪರ್ಶಕ್ಕೆ ಕೈಗೆ ಸಿಕ್ಕುವ ಮೊದಲೇ, ಸ್ತನ ಚಿತ್ರ 
ಸನದಲ್ಲಿಗಂಟು ರೂಪುಗೊಂಡಿರುವುದನ್ನುತೋರಿಸುವುದು. ಕೆಲವೊಮ್ಮೆ ಗಂಟಿನಲ್ಲಿ 
ಸುಣ್ಣದಂಶ ಅತಿ ಸೂಕ್ಷ್ಮವಾಗಿ ಒಗ್ಗೂಡಿರುವುದನ್ನುತೋರಿಸಬಹುದು. ಅದೂ ಕೂಡ 
ಗಂತಿಯ ಪ್ರಾರಂಭದ ಸೂಚನೆಯಾ ಗಿರಬಹುದಾಗಿದೆ. ಈ ಬಗೆಯ ಪರೀಕ್ಷೆ ಸನದಲ್ಲಿ 
ಗಂತಿಯ ಇರುವಿಕೆಯನ್ನು ತಿಳಿದುಕೊಳ್ಳಲು ಉತಮ ಸಾಧನವಾದರೂ ಅದು 
ಸನದಲ್ಲಿರಬಹುದಾದ ಅಸಹಜ ಪ್ರದೇಶವನ್ನು ತೋರಿಸದಿರುವ ಸಂಭಾವ್ಯವಿದೆ. 


ಆತರ ಪರೀಕ್ಷೆಗಳು 


ಸನದಲ್ಲಿನ ಗಂಟಿನ ಗಾತ್ರ, ಎನ್ಯಾಸ, ಚಲನೆಯನ್ನು ತಿಳಿಯಲಾಗುತದೆ. 


ಅಮಾರಕ ಬೆಳವಣಿಗೆ ಗಂತಿಗಿಂತ ಭಿನ್ನ ತೆರನಾಗಿರುತದೆ. ಕೆಲವೊಮ್ಮೆ ಶಬ್ದಾತೀತ 
59 


ತರಂಗ ಪರೀಕ್ಬೆಯಿಂದ ಗಂಟು ಬಿರುಸಾದುದೋ ಅಥವಾ ದೃವದಿಂದ 
ತುಂಬಿದೆಯೋ ಎಂಬುದನ್ನು ನಮ್ಮ ಕಿವಿಗೆ ಕೇಳಿಸದ ಹೆಚ್ಚು ಆವರ್ತನದ ಶಬ್ದ 
ತರಂಗಗಳನ್ನು ಬಳಸಿ ತಿಳಿಯಲಾಗುತ್ತದೆ. ಈ ಶಬ್ದತರಂಗಗಳು ಸನವನ್ನು ತಲುಪಿ 
ಅಲ್ಲಿಂದ ಪ್ರತಿಧ್ವನಿತಗೊಳ್ಳುತ್ತವೆ. ಈ ಪ್ರತಿಧ್ವನಿ ನೀಡುವ ನಮೂನೆಯಿಂದ ಅದರ 
ರಚನೆಯನ್ನು ನಿರ್ಧರಿಸಲಾಗುತದೆ. 


ಗಂಟಿನ ಪ್ರದೇಶದೊಳಕ್ಕೆ ಸೂಜಿಯನ್ನು ಸೇರಿಸಿ ಅದರ ಮೂಲಕ ಊತಕದ 
ತುಣುಕನ್ನು ಹೀರಿ ಅದು ಗಂತಿಯಿಂದ ಬಂದುದೋ ಅಲ್ಲವೋ ಎಂಬುದನ್ನು 
ಪ್ರಯೋಗಶಾಲಾ ಪರೀಕ್ಷೆಗಳಿಂದ ನಿರ್ಧರಿಸಲಾಗುತ್ತದೆ. 50 ವರುಷ 
ವಯೋಮಾನದ ನಂತರ ಸನ ತನ್ನಗಾತ್ರದಲ್ಲಿಕುಗುವುದರಿಂದ ಈ ಪರೀಕ್ಷೆ ಅಸಹಜ 
ಊತಕದ ಇರುವಿಕೆಯನ್ನು ಸುಲಭವಾಗಿ ತೋರಿಸಬಲ್ಲದು. ಕೆಲವು ಬಾರಿ ಗಂಟಿನ 
ಸ್ವಲ್ಪ ಇಲ್ಲವೆ ಸಂಪೂರ್ಣಭಾಗವನ್ನು ತೆಗೆದು ಅದು ಗಂತಿಯೋ ಅಲ್ಲವೋ 
ಎಂಬುದನ್ನು ದೃಢಪಡಿಸಿಕೊಳ್ಳಬೇಕಾಗಬಹುದು. 


ಮಾರಕ ಗಂತಿಯ ಫಲವಾಗಿ ಗಂಟು ಉದ್ಭವಿಸಿದ್ದರೆ ಅದು ನಾಳ ಅಥವಾ 
ಕಿರುಹಾಲೆಯಿಂದ ಉದ್ಭವಿಸಿರಬಹುದು. ಅದು ಹರಡುವಿಕೆಯ ಸಾಮರ್ಥ್ಯ 
ಹೊಂದಿದೆಯೋ ಹೇಗೆಂಬುದನ್ನು ತಿಳಿಯಲಾಗುತುದೆ. ಅದನ್ನು ತಿಳಿಯಲು ಎದೆಯ 
ಎಕ್‌-ಕಿರಣ ಪರೀಕ್ಷೆ ಮಾಡಬೇಕು. ಈಲಿಗೆ ಹರಡಿರುವುದನ್ನು ನಿರ್ಧರಿಸುವಲ್ಲಿ 
ರಕ್ತದಲ್ಲಿ ಕೆಲವೊಂದು ಕಿಣ್ವಗಳ (ಆಲ್ಕಲ್ಫೆನ್‌ ಫಾಸ್ಟಟೇಸ್‌, ಗಾಮಾ ಗ್ಲುಟಾಮಿಕ್‌ 
ಟ್ರಾನ್ಸ್‌ಅಮಿನೇಸ್‌) ಪ್ರಮಾಣದ ಏರಿಕೆಯಾಗಿರುವುದು ಸಹಾಯಕ. ಮೂಳೆಗೆ 
ಹರಡಿರುವುದನ್ನು ಮೂಳೆಯ ಎಕ್‌-ಕಿರಣ ಪರೀಕ್ಷೆ, ಕೆಲವೊಮ್ಮೆ ಐಸೋಟೋಪು 


60 


ನೀಡಿ ಕಂಕಾಲದಲ್ಲಿಗಂತಿ ಕೋಶ ಶೇಖರಗೊಂಡು ಬಿಸಿ ತಾಣವಿರುವುದನ್ನು ಕಂಡು 
ತಿಳಿಯಬಹುದಾಗಿದೆ. 


ರಸದೂತ ಗ್ರಾಹಕ (ಈಸ್ಟ್ರೋಜೆನ್‌ ಪ್ರೊಜೆಸ್ಟಿರಾನ್‌ ಗ್ರಾಹಕ ಪರೀಕ್ಬೆ) 
' ಪರೀಕ್ಷೆಯಿಂದ ಬೆಳೆದಿರುವ ಗಂತಿಯು ರಸದೂತಕ್ಕೆ ಮಣಿಯುವುದೋ ಇಲ್ಲವೋ 
ಎಂಬುದನ್ನುಸೂಚಿಸುತ್ತದೆ. ಪರೀಕ್ಷಾ ಪರಿಣಾಮ ಸಕಾರಾತ್ಮಕವಾದರೆ ರಸದೂತ ಗಂತಿ 
ಬೆಳವಣಿಗೆಗೆ ಪೋಷಕವಾಗಿರುವುದು. ಅದನ್ನು ರಸದೂತ ಚಿಕಿತ್ಸೆಯಿಂದ 
ಗುಣಪಡಿಸಬಹುದು ಎಂಬುದನ್ನುಸೂಚಿಸುತ್ತದೆ. ಸನಗಂತಿಗಳಲ್ಲಿಶೇಕಡಾ 30ರಷ್ಟು 
ಮಾತ್ರ ರಸದೂತದ ಪ್ರಭಾವಕ್ಕೆ ಒಳಪಟ್ಟಿದ್ದು ಉಳಿದ ಶೇಕಡಾ 70ರಲ್ಲಿರಸದೂತ 
ಪ್ರಭಾವಹೀನ. 


ಸ್ವಪರೀಕ್ಷೆ 


ಸ್ತ್ರೀ ಸನವನ್ನು ತನ್ನ ಕೈಗಳಿಂದ ತಿಂಗಳಿಗೊಮ್ಮೆಯಾದರೂ 
ಮುಟ್ಟಿನೋಡಿಕೊಳ್ಳಬೇಕು. ಇದು ವಿಶೇಷವಾಗಿ 35 ವರುಷಗಳನ್ನು ದಾಟಿದ 
ಸ್ತ್ರೀಯರಲ್ಲಿ ರೂಢಿಗೊಳ್ಳಬೇಕೆಂದು ಸೂಚಿಸಲಾಗಿದೆ. ಅದರಿಂದಾಗಿ ಸನದಲ್ಲಿ 
`` ಬೆಳೆಯುವ ಯಾವುದೇ ಚಿಕ್ಕ ಗಂಟನ್ನು - ಅದು ಅನೇಕ ಬಾರಿ ಸನದ ಗಂತಿಯ 
ಪ್ರಾರಂಭವಾಗಿರಬಹುದು - ಗುರುತಿಸಬಹುದು. ಅದು ಚಿಕಿತ್ಸೆಯನ್ನು ಕೂಡಲೇ 
ಸಮರ್ಪಕವಾಗಿ ಕೈಕೊಳ್ಳಬಹುದಾದ ಅವಕಾಶವನ್ನು ಒದಗಿಸಿಕೊಡುತ್ತದೆ. 


ಸ್ವಪರೀಕ್ಷೆಯನ್ನು ಪ್ರತಿತಿಂಗಳೂ ಮುಟ್ಟಾದ ನಂತರ ನಿಯಮಿತವಾಗಿ 
ಕೈಕೊಳ್ಳಬೇಕು. ಕೈಗಳನ್ನು ಮೇಲಕ್ಕೆತ್ತಿ ಕನ್ನಡಿ ಎದುರು ನಿಂತು ಸನಗಳನ್ನು ನೋಡಬೇಕು. 


ಸನದಲ್ಲೇನಾದರೂ ತಗ್ಗಾದ ಅಥವಾ ಹಳ್ಳಬಿದ್ದ ಪ್ರದೇಶವಾಗಲೀ, ಅಥವಾ 
61 


ಸುಕ್ಕುಗಟ್ಟಿದ ಪ್ರದೇಶವಾಗಲೀ ಇದೆಯೋ ಹೇಗೆಂಬುದನ್ನು ಇಲ್ಲವೇ ತೊಟ್ಟು 
ಒಳಸೇರಿದೆಯೋ ಹೇಗೆಂಬುದನ್ನು ಅಥವಾ ಅವುಗಳ ಗಾತ್ರ, ಆಕೃತಿಯಲ್ಲೇನಾದರೂ 
ಬದಲಾವಣೆಯಾಗಿದೆಯೋ ಹೇಗೆಂಬುದನ್ನು ನೋಡಬೇಕು (ಚಿತ್ರ 9) 


ಅನಂತರ ಬೆನ್ನಮೇಲೆ ಮಲಗಿಕೊಳ್ಳಬೇಕು. ಒಂದು ಚಿಕ್ಕ ದಿಂಬನ್ನು ಒಂದು 
ಕಂಕುಳದ ಕೆಳಗಿ ಇರಿಸಬೇಕು. ಆ ಕಡೆಯ ತೋಳನ್ನು ತಲೆಯ ಮೇಲೆ ಎತ್ತಿಹಿಡಿದು 
ಇನ್ನೊಂದು ಕಡೆಯ ಕೈಬೆರಳುಗಳಿಂದ ಸನವನ್ನುಮೆಲ್ಲಗೆ ಎದೆಗೂಡಿನತ್ತಒತ್ತಬೇಕು. 
ಈ ರೀತಿಯ ಸ್ಪರ್ಶವನ್ನು ಒಳಮಗ್ಗುಲಿನಿಂದ ಪ್ರಾರಂಭಿಸಬೇಕು. ಸನದ 
ಹೊರಪಾರ್ಶ್ವವನ್ನು ಮತ್ತು ಕಂಕುಳನ್ನು ಮುಟ್ಟಿ ನೋಡುವಾಗ ತೋಳನ್ನು ಪಕ್ಕಕ್ಕೆ 
ಇರಿಸಬೇಕು. ಈ ಪ್ರದೇಶಗಳಲ್ಲಿ ಏನಾದರೂ ಗಂಟು ಸಿಕ್ಕುತದೆಯೋ ಹೇಗೆಂಬುದನ್ನು 
ನೋಡಬೇಕು. ಈ ರೀತಿಯ ಸರ್ಶ ಪರೀಕ್ಷೆಯನ್ನು ಮತೊಂದು ಕಡೆ ಪುನರಪಿ 
ಮಾಡಬೇಕು. ಈ ಪರೀಕ್ಷೆಯಲ್ಲಿ ಏನಾದರೂ ಬದಲಾವಣೆ ಗೋಚರಿಸಿದರೆ ಕೂಡಲೇ 
ವೈದ್ಯ ಪರೀಕ್ಬೆಗೊಳಪಡಬೇಕು. ಆದರೂ ಬಹುಸಂಖ್ಯೆಯಲ್ಲಿಸ್ತೀಯರು ವೈದ್ಯನನ್ನು 
ಕಾಣಲು ಬಹುಕಾಲ ಕಳೆಯುವುದು ಒಂದು ದುರದೃಷ್ಟಕರ ಸಂಗತಿ. 


ಚಿಕಿತ್ಸ 


ರೋಗವನ್ನು ಗುರುತಿಸಿದ ವಾರೊಪತಿನಲ್ಲಿ ಮುಂದಿನ ಚಿಕಿತ್ಸೆಯನ್ನು ನಿರ್ಧರಿಸಿ 
ಅದನ್ನು ವಿಲಂಬ ಮಾಡದೆ ಕೈಗೊಳ್ಳಬೇಕು. ಶಸ್ತ್ರಚಿಕಿತ್ಸೆ ವಿಕಿರಣ ಚಿಕಿತ್ಸೆ ರಸಾಯನ 
` ಚಿಕಿತ್ಸೆ ಇಲ್ಲವೆ ರಸದೂತ ಚಿಕಿತ್ಸಾ ವಿಧಾನಗಳು ಲಭ್ಯವಿದ್ದು ಯಾವ ಬಗೆಯ ಚಿಕಿತ್ಸಾ 
ವಿಧಾನವನ್ನು ಕೈಗೊಳ್ಳಬೇಕು ಎಂಬುದರ ನಿರ್ಧಾರ ತುಂಬ ಕ್ಲಿಷ್ಟಕರವಾದುದು. 
ವೈದ್ಯನ ಅನುಭವ, ಚಿಕಿತ್ಸೆಯ ಉಪಯುಕತ್ರೆ - ನಿರುಪಯುಕ್ತತೆಯ ತುಲನೆ, ಮತ್ತು 
ರೋಗಿಯ ಅಪೇಕ್ಷೆ ಅದರಲ್ಲಿ ಪ್ರಭಾವ ಬೀರುತ್ತದೆ. ನಿರ್ದಿಷ್ಟ ರೋಗಿ 
ಆಯುಕೊಳ್ಳ ಬಹುದಾದ ವಿಧಾನಗಳು ಅನೇಕ ಅಂಶಗಳನ್ನು ಆಧರಿಸಿವೆ. ಆಕೆಯ 
ವಯಸ್ಸು, ಯತುಬಂಧ, ಸ್ಥೂಲ ಆರೋಗ್ಯ, ಗಂತಿಯ ಸ್ಥಳ, ಅದರ ಘಟ್ಟ ಅದರ 


63 


ಬೆಳವಣಿಗೆಯ ವೇಗಗತಿ, ರಸದೂತಗ್ರಾಹಕ ಪರೀಕ್ಷೆ ಮತ್ತು ಪ್ರಯೋಗಶಾಲಾ 
ಪರೀಕ್ಷೆಗಳು ನೀಡುವ ಅಂಶಗಳು ಚಿಕಿತ್ಸಾವಿಧಾನದ ಆಯ್ಕೆಗೆ ಸಹಾಯಕ. ಗಂತಿಯು 
ದೇಹದ ಬೇರೆ ಪ್ರದೇಶಗಳಿಗೆ ಹರಡಿದೆಯೋ ಹೇಗೆಂಬುದನ್ನುತಿಳಿಯಲು ಎದೆಯ 
ಎಕ್ಸ್‌-ಕಿರಣ ಪರೀಕ್ಷೆ, ಈಲಿಗೆ ಹರಡಿರುವುದನ್ನು ರಕ್ತ ಪರೀಕ್ಷೆಯ ಮೂಲಕ, ಇಲ್ಲವೆ 
ಮೂಳೆಗೆ ಹರಡಿರುವುದನ್ನು ಮೂಳೆ ಎಕ್‌-ಕಿರಣ ಚಿತ್ರಗಳಿಂದ ತಿಳಿಯಲಾಗುತ್ತದೆ. 


ಶಸ್ತ್ರಚಿಕಿತ್ಸೆ 


ಚಿಕಿತ್ಸೆಯಲ್ಲಿ ಶಸ್ತ್ರ ಚಿಕಿತ್ಸೆ ತುಂಬ ಮುಖ್ಯವಾದುದು. ಅದರ ಮೂಲಕ ಇಡೀ 
ಸ್ತನವನ್ನು ತೆಗೆದು ಹಾಕಬಹುದು ಇಲ್ಲವೆ ಕೆಲವು ಸಂದರ್ಭಗಳಲ್ಲಿ ಗಂತಿಕೋಶವನ್ನು 
ಮಾತ್ರ ತೆಗೆದು ಸನದ ಉಳಿದ ಭಾಗವನ್ನು ಹಾಗೆಯೇ ಬಿಡಬಹುದು. ಈ ಬಗೆಯ 
ಶಸ್ತ್ರ ಚಿಕಿತ್ಸೆಯನ್ನು ಕೈಕೊಂಡಾಗ ಮತ್ತು ನಂತರ ವಿಕಿರಣ ಚಿಕಿತ್ಸೆಯನ್ನು ನೀಡಿ 
ಅಳಿದುಳಿದ ಗಂತಿಕೋಶಗಳನ್ನು ನಿರ್ನಾಮ ಮಾಡಲಾಗುತದೆ. ಶಸ್ತ್ರಚಿಕಿತ್ಸೆಯ 
ಕಾಲದಲ್ಲಿಕಂಕುಳಲ್ಲಿರುವಹಾಲ್ರಸ ಗಂಟುಗಳನ್ನುತೆಗೆದುಹಾಕಲಾಗುತದೆ. ಅದರಿಂದ 
ಆ ಪ್ರದೇಶದಲ್ಲಿಉಳಿದಿರಬಹುದಾದ ಗಂತಿಕೋಶಗಳು ದೂರವಾಗುತವೆ. ಅಲ್ಲದೆ 
ಅದರ ವಿವರ ಸೂಕ್ಷ್ಮದರ್ಶಕ ಪರೀಕ್ಷೆಯಿಂದ ರೋಗದ ಘಟ್ಟವನ್ನು ನಿರ್ಧರಿಸಲು 
ಸಹಾಯಕವಾಗುವುದು. 


ಶಸ್ತ್ರಕ್ರಯೆಯಲ್ಲಿ ಅನೇಕ ಬಗೆಯ ವಿಧಾನಗಳು ಲಭ್ಯ 


1... ಗಂಟುತೆಗೆಯುವುದು : ಸ್ತನದಲ್ಲಿ ಬೆಳೆದಿರುವ ಗಂಟನ್ನು ಅದರ ಅಂಚಿನಲ್ಲಿರುವ 
ಊತಕ ಸಮೇತ ತೆಗೆಯಲಾಗುತ್ತದೆ. 


64 


ಖಂಡ ಸನ ತೆಗೆಯುವುದು : ಗಂತಿ ಗಂಟು, ಅದರ ಸುತ್ತಣ ಸಹಜ ಊತಕ 
ಮತ್ತು ಅದರಡಿಯ ಸನ ಪ್ರದೇಶವನ್ನು ಒಂದು ಹೊಳಕೆಯಿಂದ ಕತ್ತರಿಸಿ 
ತೆಗೆಯಲಾಗುತದೆ. 


ಸಂಪೂರ್ಣ ಸನ ತೆಗೆಯುವುದು : ಗಂತಿ ಸಮೇತ ಸ್ತನವನ್ನು ಇಡಿಯಾಗಿ 
ತೆಗೆಯುವುದು. 


ಆಮೂಲಾಗ್ರವಾಗಿ ಸನ ತೆಗೆಯುವುದು : ಹಿಂದೆ ಸನ ಕ್ಯಾನ್ಸರ್‌ನಲ್ಲಿ 
ಗಂತಿಯನ್ನೊಳಗೊಂಡ ಸ್ಥಳ, ಎದೆಸ್ನಾಯು, ಎಲ್ಲ ಹಾಲ್ರಸ ಗಂಟುಗಳು, 
ಅದಕ್ಕಂಟಿರುವ ಚರ್ಮವನ್ನುಆಮೂಲಾಗ್ರವಾಗಿ ತೆಗೆದು ಹಾಕಲಾಗುತಿದ್ದಿತು. 
ಇಂದು ಆ ವಿಧಾನಕ್ಕೆ ಪುರಸ್ಕಾರವಿಲ್ಲ. ಆ ಬಗೆಯ ಶಸ್ತ್ರಕ್ರಿಯೆಯನ್ನು 
ಉತ್ತಮಪಡಿಸಿದ್ದು ಅದರಲ್ಲಿ ಗಂಟು ಸಮೇತ ಸನ, ಕಂಕುಳಲ್ಲಿನ ಹಾಲ್ರಸ 
ಗಂಟುಗಳು, ಎದೆ ಸ್ನಾಯು ಮೇಲಿನ ಪ್ರದೇಶ ಮತ್ತು ಕೆಲವೊಮ್ಮೆ ಸ್ನಾಯು 
ಭಾಗವನ್ನುತೆಗೆಯಲಾಗುತ್ತದೆ. 


ಯಾವುದೇ ಬಗೆಯ ಶಸ್ತ್ರಕ್ರಿಯೆಯನ್ನು ಆಯ್ದುಕೊಳ್ಳುವ ನಿರ್ಧಾರ ತುಂಬ 


ಕ್ಲಿಷಕರವಾದುದು. ಗಂತಿ ಬೆಳವಣಿಗೆಯ ಘಟ್ಟಪ್ರಮುಖ ಪ್ರಭಾವ ಹೊಂದಿದೆ. ಗಂತಿ 
ಕೇವಲ ಸನಕ್ಕೆ ಮಾತ್ರ ಸೀಮಿತವಾಗಿದೆಯೋ ಇಲ್ಲವೆ ತನ್ನ ಅಡಿಯ ಮತ್ತುಮೇಲಣ 


ಊತಕಗಳಿಗೆ ಅಂಟಿಕೊಂಡಿದೆಯೋ, ಸ್ಥಳಿಕ ಹಾಲ್ರಸ ಗ್ರಂಥಿಗಳಿಗೆ ಮತ್ತುದೇಹದ 
ಇತರ ಭಾಗಗಳಿಗೆ ಹರಡಿದೆಯೋ ಹೇಗೆ ಎಂಬುದನ್ನು ಆಧರಿಸಿ ಗಂತಿಯ ಘಟ್ಟವನ್ನು 


ಅರಿಯಲಾಗುತದೆ. 


65 


ತುಂಬ ಪ್ರಾಥಮಿಕ ಹಂತದಲ್ಲಿ ಗಂತಿ ಗುಪಗಾಮಿನಿಯಾಗಿ ಬೆಳವಣಿಗೆ 
ಹೊಂದುತಿರುತ್ತದೆ. ಆಗ.ಗಂತಿಕೋಶಗಳು ಸನದ ಒಂದು ಭಾಗದ ಕೆಲವು 
ಪದರುಗಳಲ್ಲಿಮಾತ್ರ ಗೋಚರಿಸುತವೆ. ಅವು ಸುತ್ತಣ ಪ್ರದೇಶಕ್ಕೆ ವ್ಯಾಪಿಸಿರುವುದಿಲ್ಲ 
ಗಂತಿಯು ನಾಳದಲ್ಲಿ ಇಲ್ಲವೆ ಕಿರು ಹಾಲೆಯಲ್ಲಿ ಬೆಳೆಯುತಿರುತ್ತದೆ. ಇದು 
ಮೊದಲನೆಯ ಘಟ್ಟ ಗಂತಿ ಕೋಶಗಳು ಸನವನ್ನು ಬಿಟ್ಟು ಹೊರಗೆ ಹರಡಿರುವುದಿಲ್ಲ. 
ಗಂತಿ ಸುಮಾರು ಎರಡೂವರೆ ಸೆಂಟಿ ಮೀಟರ್‌ ಸುತ್ತಳತೆಯನ್ನು ಹೊಂದಿರುತದೆ. 
ಇಲ್ಲಿಕೇವಲ ಗಂತಿಯನ್ನುತೆಗೆದು ಹಾಕಿ ಸನವನ್ನು ಉಳಿಸಿಕೊಳ್ಳಬಹುದು ಇಲ್ಲವೆ ಗಂತಿ 
ಸಮೇತ ಸ್ತನವನ್ನು ತೆಗೆದು ಹಾಕಬಹುದು. 


ಎರಡನೇ ಘಟ್ಟದಲ್ಲಿಗಂತಿ ಹರಡಿಕೆಯನ್ನುತೋರಿಸುತ್ತದೆ. ಕಂಕುಳ ಪ್ರದೇಶದ 
ಹಾಲ್ರಸ ಗಂಟುಗಳಲ್ಲಿ ಅದು ತನ್ನ ಪ್ರತಿರೂಪವನ್ನು ತೋರಿಸುತ್ತದೆ. ಗಂತಿ ಬೆಳೆದು 
ನಾಲ್ಕೈದು ಸೆಂಟಿ ಮೀಟರ್‌ ಸುತ್ತಳತೆ ಹೊಂದಿರುತ್ತದೆ. ಈ ಸನ್ನಿವೇಶದಲ್ಲಿ 
ಗಂತಿಯನ್ನೊಳಗೊಂಡ ಸನ ಮತ್ತು ಹಾಲ್ರಸ ಗಂಟುಗಳನ್ನು ಶಸ್ತ್ರಕ್ರಿಯೆಯಲ್ಲಿ 
ತೆಗೆದುಹಾಕಲಾಗುತದೆ. ಆನಂತರ ಆ ಪ್ರದೇಶದಲ್ಲಿಅಳಿದುಳಿದ ಗಂತಿಕೋಶಗಳನ್ನು 
ನಿರ್ನಾಮ ಮಾಡಲು, ಆ ಪ್ರದೇಶವನ್ನುವಿಕಿರಣ ಕ್ರಿಯೆಗೆ ಒಳಪಡಿಸಲಾಗುವುದು. 
ರೋಗವು ಬೇರೆಡೆ ಹರಡಿ ಹೋಗುವ ಮೊದಲು ಶಸ್ತ್ರಕ್ರಯೆಗೊಳಪಟ್ಟಾಗ ಬೇಗನೆ 
ಚೇತರಿಸಿಕೊಂಡು ಆರೋಗ್ಯಕರ ಜೀವನವನ್ನು ನಡೆಸಬಹುದು. 


ಮೂರು ಮತ್ತುನಾಲ್ಕನೆಯ ಘಟ್ಟಗಳಲ್ಲಿ ರೋಗ ಮೇಲುಗ್ಗೆ ಪಡೆದಿರುತದೆ. 
ಮೂರನೇ ಘಟ್ಟದಲ್ಲಿ ಸನಗಂತಿ 6 ಸೆಂಟಿಮೀಟರ್‌ಗಿಂತ ಹೆಚ್ಚು ಸುತಳತೆಯನ್ನು 
ಹೊಂದಿರುತದೆ. ಕಂಕುಳು, ಹಾಲೃಸ ಗಂಟುಗಳು ರೋಗದಿಂದ ಬಿರುಸಾಗಿ 


66 


ಕೈಗೆಟುಕುತ್ತವೆ. ಅಲ್ಲದೆ ಗಂತಿ ಸನದ ಮೇಲಿನ - ಕೆಳಗಿನ ಊತಕಗಳಿಗೆ ಹರಡಿ 
ಸ್ಥಳಿಕವಾಗಿ ತುಂಬ ಮುಂದುವರೆದಿರುತದೆ. ಅಂತಹ ಸಂದರ್ಭದಲ್ಲಿ ಸ್ಥಳಿಕ 
ಚಿಕಿತ್ತೆಯೆಂದರೆ ಸನವನ್ನು ಶಸ್ತ್ರಕ್ರಿಯೆಯಿಂದ ತೆಗೆದುಹಾಕುವುದು. ಗಂತಿ ಕೋಶಗಳನ್ನು 
ನಾಶಪಡಿಸಲು ಮತ್ತುಅದು ಬೇರೆಡೆ ವ್ಯಾಪಕವಾಗಿ ಹರಡದಂತೆ ವಿಕಿರಣ ಚಿಕಿತ್ಲೆಇಲ್ಲವೆ 


ರಸದೂತ ಅಥವಾ ರಸಾಯನ ಚಿಕಿತ್ತೆಗೆ ಒಳಪಡಿಸುವುದು. 


ನಾಲ್ಕನೆಯ ಘಟ್ಟದಲ್ಲಿ ರೋಗ ದೇಹದ ಬೇರೆ ಬೇರೆ ಕಡೆ ಹರಡಿಹೋಗಿರುತ್ತದೆ. 
ಬೇರೆ ಅಂಗಭಾಗಗಳು ಗಂತಿಯ ವಸಾಹತನ್ನು ಹೊಂದಿ ಅನೇಕ ಬಗೆಯ 
ತೊಂದರೆಗಳನ್ನುಉಂಟುಮಾಡುತವೆ. ಅವರಿಗೆ ರಸಾಯನ ಇಲ್ಲವೆ ರಸದೂತ ಚಿಕಿತ್ಸೆ 
ನೀಡಿ ಗಂತಿ ಕೋಶಗಳನ್ನು ನಾಶಪಡಿಸುವ ಪ್ರಯತ್ನ ಮಾಡಲಾಗುತ್ತದೆ. ಆಗಲೂ 
ಸ್ಪಕ್ರಿಯೆಯಿಂದ ಕೇವಲ ಸನವನ್ನುತೆಗೆದು ಸಮಾಧಾನ ನೀಡಬಹುದು. 


ಪುನರಪಿಗಂತಿ 


ಸನಗಂತಿ ಹೊಂದಿದ ರೋಗಿಗಳ ಮೇಲೆ ಕೈಕೊಂಡ ಶಸ್ತ್ರಚಿಕಿತ್ಸೆ 
ಯಶಸ್ವಿಯೆನಿಸಿದರೂ, ಅದು ಮರುಕಳಿಸಬಹುದು. ಸನ ಗಂತಿಯನ್ನು 
ಸಂಪೂರ್ಣವಾಗಿ ತೆಗೆದು ಹಾಕಿದರೂ ಅದು ಮತ್ತೆ ಗೋಚರಿಸಬಹುದು. ಆ 
ಪ್ರದೇಶದಲ್ಲಿ ಗುರುತಿಸಲಾಗದೆ ಉಳಿದ ಗಂತಿಕೋಶಗಳು, ಚಿಕಿತ್ಸೆಯ ನಂತರವೂ 
ಅಳಿದುಳಿದ ಕೋಶಗಳು ಮತ್ತೆ ಗಂಟಾಗಿ ಪ್ರಕಟಗೊಳ್ಳಬಹುದು. ಕೆಲವೊಮ್ಮೆ 
ಚಿಕಿತ್ಸೆಯನ್ನು ಕೈಕೊಳ್ಳುವ ಮೊದಲೇ ರೋಗ ಹರಡಿರುತದೆ. 


67 


ಅದು ಕೇವಲ ಸ್ತನದಲ್ಲಿ ಮರುಕಳಿಸಿ ತನ್ನ ಗುಣಲಕ್ಷಣಗಳನ್ನು ಸ್ಥಳಿಕವಾಗಿ 
ತೋರ್ಪಡಿಸಬಹುದು. ಅಧರ ಬದಲು ಅದು ಸನದಿಂದ ದೂರ ದೇಹದ ಬೇರೆ 
ಕಡೆ ತನ್ನ ಪ್ರತಿರೂಪವನ್ನು ಉಂಟುಮಾಡಿರಬಹುದು. 


ಶಸ್ತ್ರಚಿಕಿತ್ಸೆಯ ನಂತರ ರೋಗಿಯ ತೂಕದ ಇಳಿಕೆ, ಬಿಗಿದ ಚರ್ಮ, ಕಂಕುಳ 
ಭಾಗದ ಸ್ನಾಯು ಸೆಡೆತ, ಶಕಿಗುಂದಿದ ಸ್ನಾಯು ತೋರಿ ಬರಬಹುದು. ಈ 
ತೊಂದರೆಗಳನ್ನು ರೋಗಿ ವ್ಯಾಯಾಮದಿಂದ ಹೋಗಲಾಡಿಸಿಕೊಳ್ಳಬಹುದು. 
ಶಸ್ಪಕ್ರಿಯೆ ಕಾಲದಲ್ಲಿ ಘಾತಗೊಂಡ ನರತಂತುಗಳಿಂದಾಗಿ ಎದೆಯ ಮೇಲೆ ಚುಮು 
ಚುವಖ? ಎರೆ, ಭುಜ, ಕೈಗಳಲ್ಲಿ ಕುಗ್ಗಿದ ಸ್ಪರ್ಶ ಸಂವೇದನೆ ತೋರಿಬರಬಹುದು. 
ಕಂಕುಳಲ್ಲಿನ ಹಾಲ್ಪಸ ಗಂಟುಗಳನ್ನು ತೆಗೆದಾಗ ಅಲ್ಲಿನ ನಾಳಗಳ ಅಸಿತ್ರ 
ಭಂಗಗೊಳ್ಳುವುದರಿಂದ ಅದು ಹಾಲ್ರಸ ಪ್ರವಾಹವನ್ನು ನಿಧಾನಗೊಳಿಸುತ್ತದೆ. 
ಅಣೆಕಟ್ಟಿನ ಹಿಂದೆ ಮಡುಗಟ್ಟಿನಿಂತ ಹಾಲ್ರಸ ಕೈ ಮತ್ತು ತೋಳಿನಲ್ಲಿ 
ಬಾವನ್ನುಂಟುಮಾಡುತ್ತದೆ. ಆ ಪ್ರದೇಶದಲ್ಲಿಸೋಂಕಿನ ಎರುದ್ದಸೆಣೆಸುವ ಶಕ್ತಿಯನ್ನು 
ಕುಗ್ಗಿಸುತ್ತದೆ. ಅದಕ್ಕಾಗಿ ಆ ಭಾಗಕ್ಕೆ ಪೆಟ್ಟುಬೀಳದಂತೆ ರಕ್ಷಿಸಿಕೊಳ್ಳಬೇಕು. 


ಸನವನ್ನು ತೆಗೆದು ಹಾಕಿದ ನಂತರ ಅದರ ಪುನರ್ರಚನೆಯ ಶಸ್ತ್ರಕ್ರಿಯೆಯೂ 
ಲಭ್ಯ. ಅದಕ್ಕಾಗಿ ಅನೇಕ ಬಗೆಯ ಎಧಾನಗಳನ್ನು ಅನುಸರಿಸಲಾಗುತದೆ. ಎದೆಯ 
ಆ ಭಾಗದೊಳಗೆ ಸಿಲಿಕಾನ್‌ ಇಲ್ಲವೆ ಲವಣದ ಪಾಕೀಟುಗಳನ್ನು ಸನದ ರೂಪ 
ಬರುವಂತೆ ಉದರ ಭಿತ್ತಿಯ ಊತಕವನ್ನು ಬಳಸಿ ನಾಟಿ ಮಾಡಬಹುದು. ಈ ಬಗೆಯ 
ಪುನರ್ರಚನೆಯ ಶಸ್ತ್ರಕ್ರಿಯೆಯ ಬಗ್ಗೆ ಸ್ತನವನ್ನು ಶಸ್ತ್ರಕ್ರಿಯೆ ಮಾಡಿ ತೆಗೆದು ಹಾಕುವ 
ಮೊದಲು ವಿಚಾರಮಾಡಿರಬೇಕಾಗುತದೆ. ಈ ಬಗೆಯ ಪುನರ್ರಚನೆಯ ಬಗ್ಗೆ 


ನಿರ್ಧರಿಸಿದ್ದರೆ ಸ್ತನವನ್ನು ತೆಗೆಯುವಾಗ ಮುಂದೆ ಪುನರ್ರಚನೆಗೆ 
68 


ಅನುಕೂಲವಾಗುವಂತೆ ಕೆಲವೊಂದು ಊತಕಗಳನ್ನು ಹಾಗೆಯೇ 
ಉಳಿಸಿಕೊಂಡಿರಬೇಕಾಗುತದೆ ಮತ್ತು ಪುನರ್ರಚನೆಯ ಶಸ್ತ್ರಕ್ರಿಯೆಯನ್ನು ಕೂಡಲೇ 
ಕೈಕೊಳ್ಳಬೇಕಾಗುತ್ತದೆ. ಈ ಬಗೆಯ ಶಸ್ಪಕ್ರಿ ಯೆಯನ್ನು ಕೆಲವು ಸಮಯದ ನಂತರವೂ 
ಕೈಕೊಳ್ಳಬಹುದು. 


ಸನ ಹೋಲಿಕೆಯ ನಾಟಿಯ ನಿರಪಾಯಕತೆಯ ಬಗ್ಗೆ ಅನೇಕ ಕಡೆ 
ವಿವಂಚನೆಯನ್ನು ವ್ಯಕಪಡಿಸಲಾಗಿದೆ, ಏಕೆಂದರೆ ಸಿಲಿಕಾನ್‌ ಯಾವುದೇ ಕಾಲದಲ್ಲಿ 
ಸೋರಬಹುದು, ಹರಿಯಬಹುದು, ಬಿರುಸಾಗಿ ಅಡಿಯ ಊತಕಗಳನ್ನು 
ಮರೆಮಾಡಬಹುದು. ಹೀಗಾಗಿ ಅದರ ಬಗ್ಗೆ ಪುರಸ್ವಾರ ಕಡಿಮೆಯಾಗಿದೆ. ಲವಣ 
ನಾಟಿ ಸಿಲಿಕಾನಿನಷ್ಟು ಬಿರುಸಾಗದು ಮತ್ತುಸುಕ್ಕುಗಟ್ಟದು. ಈ ಬಗೆಯ ಪುನರ್ರಚನಾ 
ಶಸ್ತ್ರಕ್ರಿಯೆಯನ್ನು ಬಯಸದ ಸ್ತ್ರೀ ಶಸ್ತ್ರಕ್ರಿಯೆಯಿಲ್ಲದೆ ನ್ಯೂನತೆಯನ್ನು 
ಹೋಗಲಾಡಿಸುವ ವಿಧಾನಗಳಿಗೆ ಮೊರೆಹೋಗಬಹುದು. ಸನವನ್ನು ಹೋಲುವ 
ಪೂರಕ ಮಾದರಿಯನ್ನು ಒಳ ಉಡುಪಿನೊಳಗೆ ಧರಿಸಿ ಮೊದಲಿನ ರಚನೆಯನ್ನು 
ಪಡೆಯಬಹುದಾಗಿದೆ. 


ವಿಕಿರಣ ಚಿಕಿತ್ಸೆ 


ತುಂಬ ಶಕಿಶಾಲಿಯಾದ ವಿಕಿರಣಗಳನ್ನು ಬಳಸಿ ಗಂತಿ ಕೋಶಗಳನ್ನು 

ನಾಶಪಡಿಸಬಹುದು ಮತ್ತು ಅವು ಪುನಃ ಬೆಳೆಯದಂತೆ ಮಾಡಬಹುದು. ದೇಹದ 

ಹೊರಗಿರಿಸಿರುವ ಯಂತ್ರದಿಂದ ವಿಕಿರಣವನ್ನು ಕೊಡಬಹುದು ಇಲ್ಲವೆ ವಿಕಿರಣ 

ಶಕ್ತಿಯ ವಸ್ತುಗಳನ್ನುತೆಳು ಪ್ಲಾಸ್ಟಿಕ್‌ ಕೊಳವೆಯಲ್ಲಿರಿಸಿ ಸನದೊಳಕ್ಕೆ ನಾಟಿ ಮಾಡಿ ಆ 

ಪ್ರದೇಶವನ್ನುಅದು ಹೊರಹಾಕುವವಿಕಿರಣ ರಶ್ಲಿಗಳ ಪ್ರಭಾವಕ್ಕೆ ಒಳಪ ಡಿಸಬಹುದು. 

ಕೆಲವೊಮ್ಮೆ ವ್ಯಕ್ತಿ ಎರಡೂ ಬಗೆಯ ಚಿಕಿತೆಗೊಳಪಡಬಹುದು. ವಿಕಿರಣತೆಗೆ ಸನವನ್ನು 
69 


ಒಳಪಡಿಸಿದ ನಂತರ ಅದನ್ನು ಉಳಿಸುವ ಶಸ್ತ್ರಕ್ರಿಯೆ ಮಾಡಲಾಗುವುದು. ವಿಕಿರಣ 
ಚಿಕಿತ್ಸೆ ತುಂಬ ಸುಸ್ತು ಕೆಂಪಡರಿದ ಚರ್ಮ, ನೋವು, ಕೆರೆತ ಉಂಟುಮಾಡುತದೆ. 


ಅವು ತಾತ್ಕಾಲಿಕ. 
ರಸಾಯನ ಚಿಕಿತ್ಸೆ 


ಕ್ಯಾನ್ಸರ್‌ ವಿರೋಧಿ ಔಷಧಗಳಿಂದ ಎಲ್ಲ ಗಂತಿಕೋಶಗಳನ್ನು 
ನಾಶಪಡಿಸಬಹುದು. ಬಾಯಿಂದ ಇಲ್ಲವೆ ಚುಚ್ಚುಮದ್ದಿನ ರೂಪದಲ್ಲಿ ಔಷಧವನ್ನು 
ನೀಡಿದಾಗ ಅದು ದೇಹದಾದ್ಯಂತ ತನ್ನಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲಿ ಚಿಕಿತ್ಸೆ 
ನಂತರ ಚೇತರಿಕೆ, ಮತ್ತೆ ಚಿಕಿತ್ಸೆ ಹೀಗೆ ಚಕ್ರದಂತೆ ಔಷಧವನ್ನು ನೀಡಲಾಗುವುದು. 


ಕ್ಯಾನರ್‌ ವಿರೋಧಿ ಔಷಧಗಳು ವೇಗಗತಿಯಿಂದ ಭಿನ್ನಗೊಳ್ಳುವ ಕೋಶಗಳ 
ಮೇಲೆ ಕಾರ್ಯನಿರ್ವಹಿಸುತ್ತವೆ. ಅದರ ಅಡ್ಡ ಪರಿಣಾಮಗಳು - ವ್ಯಕ್ತಿಯಲ್ಲಿ 
ಸೋಂಕು ಎದುರಿಸುವ ಶಕ್ತಿಕುಗುವುದು, ಸುಲಭವಾಗಿ ರಕೋದ್ರೇಕ ಹೊಂದುವುದು, 
ಗಾಯಗೊಳ್ಳುವುದು, ಕೂದಲು ಉದುರುವುದು, ವೇಗಗತಿಯಿಂದ ಭಿನ್ನಗೊಳ್ಳುವ 
ಪಚನಿಕನಾಳದ ಒಳಹಾಸಿನ ಕೋಶಗಳ ನಾಶ, ಕುಗ್ಗಿದ ಹಸಿವೆ, ಓಕರಿಕೆ, ವಾಂತಿ, 
ಬಾಯಿ ಹುಣ್ಣುಗಳು. ಈ ಸನ್ನಿವೇಶ ಔಷಧ ಕೊಡುಗೆಯನ್ನು ನಿಲ್ಲಿಸಿದ ನಂತರ 
ದೂರವಾಗುತ್ತದೆ. 


ರಸದೂತ ಚಿಕಿತ್ಸೆ 


ಗಂತಿಕೋಶಗಳು ತಮ್ಮ ಬೆಳವಣಿಗೆಗೆ ಬೇಕಾದ ರಸದೂತವನ್ನುಪಡೆಯದಂತೆ 
ಮಾಡುವುದೇ ಈ ಚಿಕಿತ್ಸೆಯ ಗುರಿ. ಔಷಧಗಳನ್ನು ಬಳಸಿ ರಸದೂತ ನಿರ್ವಹಿಸುವ 


70 


ಕಾರ್ಯವಿಧಾನವನ್ನು ಬದಲಿಸಬಹುದು, ಅಥವಾ ಶಸ್ತ್ರಕ್ರಿಯೆಯಿಂದ 
ಅಂಡಾಶಯವನ್ನು ತೆಗೆದು ಹಾಕಿ ಅದು ಬಿಡುಗಡೆ ಮಾಡುವ ರಸದೂತಗಳು 
ಇಲ್ಲದಂತೆ ಮಾಡಬಹುದು. 


ಟೊಮಾಕಿಫೆನ್‌ ಈ ದಿಶೆಯಲ್ಲಿ ಬಹುಮುಖ್ಯ ವಸ್ತು. ಅದು ಅಲ್ಲಿನ 
ಜೀವಕೋಶಗಳು ಈಸ್ಟ್ರೋಜೆನ್‌ ಬಳಕೆ ಮಾಡಿಕೊಳ್ಳುವುದನ್ನು ತಪ್ಪಿಸುತ್ತದೆ. ಆದರೆ 
ಅದರ ತಯಾರಿಕೆಯನ್ನು ನಿಲ್ಲಿಸುವುದಿಲ್ಲ ಅದು ಬಿಸಿದೇಹ, ಯೋನಿ ಒಸರಿಕೆ, 
ಬಿಳಿಸೆರಗು, ಅನಿಯಮಿತ ರಜಸ್ಪಾವದಂತಹ ಅಡ್ಡ ಪರಿಣಾಮಗಳನ್ನು 
ಉಂಟುಮಾಡಬಹುದಾದರೂ, ಶಾಶ್ವತವಾಗಿ ಮುಟ್ಟುನಿಲ್ಲಿಸದು; ಹಾಗೂ 
ಫಲವಂತತೆಗೆ ಭಂಗವನ್ನುಂಟು ಮಾಡುವುದಿಲ್ಲ, 


ವಿಕಿರಣ ಇಲ್ಲವೆ ರಸಾಯನ ಚಿಕಿತ್ಸೆಯಲ್ಲಿ ಹಸಿವು ನಾಶ ಒಂದು ಬಹುಮುಖ್ಯ 
ಪ್ರಶ್ನೆ. ಚಿಕಿತ್ಸೆಯ ಅಡ್ಡ ಪರಿಣಾಮವಾಗಿ ಓಕರಿಕೆ, ವಾಂತಿಯಿಂದ ಉಣ್ಣುವುದು 
ಕಷ್ಟಕರವಾಗಬಹುದು; ಹಸಿವು ನಾಶವಾಗುವುದು. ಅವರ ದೇಹಪುಷ್ಠಿಯನ್ನು 
ಕಾಯ್ದಿರಿಸಲು ಆಹಾರದ ಅನುಪಾನ ಅತ್ಯಗತ್ಯ. ಆಹಾರ ಸೇವನೆಯಿಂದ ರೋಗಿ 
ದೇಹಪುಷ್ಠಿ ಮತ್ತು ಶಕ್ತಿಯನ್ನು ಹೊಂದಿ ಚೆನ್ನಾಗಿದ್ದರೆ, ಅವರು ಚಿಕಿತ್ಸೆಯ ಅಡ್ಡ 
ಪರಿಣಾಮಗಳನ್ನು ಎದುರಿಸಬಲ್ಲವರಾಗುತಾರೆ. ಆಹಾರ ಸಾಕಷ್ಟುಕೆಲೋರಿ ಮತ್ತು 
ಪ್ರೋಟಿನ್‌ ಹೊಂದಿದ್ದರೆ ತೂಕದ ಇಳಿಕೆಯನ್ನು ಅದು ತಪ್ಪಿಸುತ್ತದೆ; ಶಕ್ತಿಯನ್ನು 
ದೊರಕಿಸಿಕೊಡುತ್ತದೆ ಮತ್ತುಸಹಜ ಊತಕಗಳನ್ನು ಪುನರೂ )ಪಿಸುತದೆ. 


ಜೇ ೫ ೫% 


71 


ಅಂಡ 

ಅಂಡ ಬಿಡುಗಡೆ 
ಅಂಡವಾಹಿನಿ 
ಅಂಡಾಶಯ 
ಆದಿಕೋಶಿಕೆ 
ಉದರ 

ಊತಕ 
ಯತುಬಂಧ 
ಎದೆಗೂಡು, ಎದೆ 
ಎದೆ ಚಕ್ಕೆ 


ಕಿರು ಹಾಲೆ 


ಪಾರಿಭಾಷಿಕ ಪದಕೋಶ 


72 


Ovum, egg 


Ovulation 


Oviduct 


Ovary 


Primary follicle 


Abdomen 


Tissue 


Menopause 


Thorax, chest 


Sternum 


Lobule 


Pelvis 


Milk 


Milk sinus 


ಕೋಶಿಕೆ 

ಕೋಶಿಕೋತ್ರೇಜಕ 
ಗರ್ಭಕಂಠ, ಗರ್ಭಗೊರಳು 
ಗರ್ಭಕೋಶ, ಗರ್ಭಾಶಯ 
ಗರ್ಭತಳೆ, ಗರ್ಭವತಿ 


ಗಂತಿ 


ಚೂಚುಕ 


ಜನನಾಂಗ 


73 


Milk alveolus 


Milk duct 


Cell 


Follicle 


Follicle stimulating 


Cervix 


Womb, uterus 


Pregnant 


Cancer 


Gland 


Rectum 


Vulva 


Labia minora 


Nipple 


Genital organ 


Areola 


Fibre 


Fibrous 


Ductless 


Fertilization 


Foetus 


Corpus leuteum 


Mons veneris 


Menarche 


Nutrient 


Pelvis 


Clitoris 


Wall 


Embryo 


Nipple 


14 


ಲೋಮನಾಳ 
ವರ್ಣದಂಡ 
ವೀರ್ಯಾಣು 
ಸಂವೇದನೆ 


ಸನ, ಮೊಲೆ 


‘Urethra 


Vagina 


Vulva 


Zygote 


Blood vessel 


Menstrual cycle 


Menstruation 


Hormone 


Capillary 


Chromosome 


Sperm 


Sensation 


Breast, mammary gland 


Secretion 


Muscle 


75 


ಹಾಲೂಡಿಕೆ ` Lactation 


ಹಾಲೆ Lobe 

ಹಿಂದುಟಿ Labia majora 
ಹಳದಿಂಡುಗೊಳಿಕ Leutinising 
ಹಳದಿಕುಳಿ Corpus leuteum 
ಹಳದಿ ಬಂಡಾರ Yolk sac 


16 


. ವಿಶ್ವವಿದ್ಯಾಲಯವೆಂದರೆ, ವಿಶ್ವವ್ಯಾಪಿಯಾಗಬೇಕಾದ 

ವಿದ್ಯಾಕೇಂದ್ರಗಳೆಂದರ್ಥ. ಜನ ಸಾಮಾನ್ಯರಲ್ಲಿ ಅನೇಕರು 
ವಿಶ್ವವಿದ್ಯಾಲಯವನ್ನು ತಲುಪಲು ಸಾಧ್ಯವಾಗದೇ ಹೋದರೂ, 
ವಿಶ್ವವಿದ್ಯಾಲಯದ ಜ್ಞಾನ ಜನಸಾಮಾನ್ಯರನ್ನು 
ತಲುಪುವಂತಾಗಬೇಕು. ಈ ನಿಟ್ಟಿನಲ್ಲಿ ಆರೋಗ್ಯ ವಿಜ್ಞಾನಗಳಿಗೆ 
ಸಂಬಂಧಿಸಿದ ವಿಷಯಗಳ ಮೇಲೆ ಖ್ಯಾತ ವೈದ್ಯ ಲೇಖಕರಿಂದ 
ಸರಳವಾಗಿ ಬರೆದ ಸಣ್ಣಸಣ್ಣ; ಉಪಯುಕ್ತ ಪುಸ್ತಕಗಳನ್ನು 
ಪ್ರಕಟಿಸಬೇಕಾದುದು ವಿಶ್ವವಿದ್ಯಾಲಯದ ಜನ ಮೆಚ್ಚುವ ಒಂದು 
ಚಟುವಟಿಕೆ. ಕಾರಣ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಒಂದಿಷ್ಟು 
ಪರಿಜ್ಞಾನ ಎಲ್ಲರಿಗೂ ಅವಶ್ಯಕ. 


' ಈ ಹಿನ್ನೆಲೆಯಲ್ಲಿ, ನಮ್ಮ ವಿಶ್ವವಿದ್ಯಾಲಯದ ಪ್ರಸಾರಾಂಗ 
ವಿಭಾಗವು ಮೊದಲ ಹಂತದಲ್ಲಿ, ಆರೋಗ್ಯ ವಿಜ್ಞಾನಕ್ಕೆ 
ಸಂಬಂಧಿಸಿದ ಪ್ರಚಲಿತ ಹಾಗೂ ಪ್ರಯೋಜನಕಾರಿ ವಿಷಯಗಳ 
ಮೇಲೆ, ಹೆಸರಾಂತ ವೈದ್ಯ ಲೇಖಕರಿಂದ ಪುಸ್ತಕಗಳನ್ನು ಬರೆಸಿ 
ಪ್ರಕಟಿಸುತ್ತಿದೆ. ವಿಶ್ವವಿದ್ಯಾಲಯದ "ಆರೋಗ್ಯ ಮಾಲೆ " 
ಯಡಿಯಲ್ಲಿ ಪ್ರಕಟವಾಗುತ್ತಿರುವ ಈ ಪುಸ್ತಕ ಕನ್ನಡದ ಸಹೃದಯ 
ಓದುಗರ ಕೈ ಸೇರಿ, ಉಪಯುಕ್ತವೂ, ಜನಪ್ರಿಯವೂ 
ಆಗುವುದೆಂದು ನಂಬುತ್ತೇನೆ. 
ಡಾ| ಆರ್‌. ಚಂದ್ರಶೇಖರ ; 
ಬು 


ಕುಲಪತಿಗಳು poy ಜ್‌ 
108200 


ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕರ್ನಾಟಕ 


ಜ್ರ - 
& Po ಹ 

oh me & ತಾಂಡೆ. ಇ. ಇಡ... ತ. ಸ್ಥಾನ 
ಸಿ 


ಕಾ 


2೫೫671 1 61587 MM 


